UNIVERSAL 
LIBRARY 
ep) 


OU _20205 


4೬೬1೬೮1] 
IVSHAINN 


ಎರಡು ನಾಟಿಕಗಳು 


ಶ್ರೀಮಾನ್‌ 
ಟಿ. ಎಸ್‌. ವೆಂಕಣ್ಣಯ್ಯ, ಎಂ.ಎ. ಅವರ 


ಗಾ 


ಮುನ್ನುಡಿಯೊಡನೆ 


ಜೆ, ಫಿ. ಪುಟಿ, ಪ 


ಪ್ರಕಾಶಕರು 
ರಾಮಮೋಹನ ಕಂಪೆನಿ 
ಬೆಂಗಳೂರು 
೧೯೩೦ 


ಎಲ್ಲ ಹಕ್ಕುಗಳನ್ನೂ ಕಾದಿರಿಸಿದೆ 


ಬೆಂಗಳೂರು ಪ್ರೆಸ್‌, ಮೈಸೂರು ರೋಡ್‌, ಬೆಂಗಳೂರು ಸಿಟಿ 


ಬಿರುಗಾಳಿ 
ಯಮನ ಸೋಲು 


ಮು ನ್ನುಡಿ 


ಕನ್ನಡ ಸಾಹಿತ್ಯದ ಸೇವೆಯನ್ನು ಈಗ ಮಾಡುತ್ತಿರುವ, ಮುಂಡೆ 
ಇನ್ನೂ ಹೆಚ್ಚಾಗಿ ಮಾಡುವವರಾಗಿರುವ ಹೊಸ ಕವಿಗಳಲ್ಲಿ ಪುಟ್ಟಿ ಪ್ಪನವರು 
ಹೆಸರುವಾನಿ ಪಡೆದಿರತಕ್ಕವರು ; ಪ್ರಮುಖರಾಗಿರತಕ್ಕುವರು. ಅವರ 
ಕವನಗಳು, ಕಥೆ, ವಿಮರ್ಶೆ ಮೊದಲಾದುವು ಈಗಾಗಲೇ ಅನೇಕವಾಗಿ 
ಪ್ರಕಟವಾಗಿವೆ. ಅವರ ಕವಿತಾ ಶಕ್ತಿಯನ್ನು "ಕೊಳಲಿ'ನ ಮುನ್ನುಡಿ 
ಯಲ್ಲಿ ಶ್ರೀಮಾನ್‌ ಬ. ಎಂ. ಶ್ರೀಕಂಠಯ್ಯನವರು ಅಧಿಕಾರಯುಕ್ತವಾದ 
ವಾಣಿಯಿಂದ ಪ್ರಶಂಸಿಸಿರುತ್ತಾರೆ. ಆದಕಾರಣ ಪುಟ್ಟಪ್ಪನವರ ಪರಿಚಯ 
ವನ್ನು ಕನ್ನ ಡ ಪಾಠಕರಿಗೆ ಹೊಸದಾಗಿ ಮಾಡಿಕೊಡಬೇಕಾದ ಆವಶ್ಯಕ 
ವಿಲ್ಲ. ಈ ಸ ಕದಲ್ಲಿ ಸೇರಿಸಿರುವ ನಾಟಿಕಗಳನ ನ್ನು ಈುರಿತು ಒಂದೆರಡು 
ಮಾತುಗಳನ್ನು ಇಲ್ಲಿ ಹೇಳಿದರೆ ಸಾಕೆಂದು ತೋರುತ್ತದೆ. 

ವಸೂ ಸೋಲು ಸುಪ್ರಸಿದ್ಧ ವಾದ ಸಾವಿತ್ರಿಯ ಕಥೆ ; "ಬರು 
ಗಾಳಿ' ಷೇಕ್ಸ್‌ ಪಿಯರ್‌ ಮಹಾ ಕವಿಯ "ಬೆಂಫೆಸ್‌ ಸ್ಟ್‌' ೦ಬ ನಾಟಕದ 
ಮೂಲ ಭಾವಗಳನ್ನೂ ಸನ್ನಿವೇಶಗಳನ್ನೂ ಅವಲಂಬಿಸಿ ರಚಿನಿದ ನಾಟಕ. 
ಈ ಎರಡು ನಾಟಕಗಳೂ ಮಹಾರಾಜರ ಕಾಲೇಜಿನ ವಿದ್ಯಾರ್ಥಿಗಳು 
ಅಭಿನಯಿಸಿದುವು. "ಯಮನ ಸೋಲು' ಈ ಮೊದಲೇ ಪ್ರಬುದ್ದ ಕರ್ಣಾ 
ಟಕದಲ್ಲಿ ಪ್ರಕಟವಾಗಿತ್ತು. ಅಲ್ಲದೆ ಈ ನಾಟಕವನ್ನು ಬೆಂಗಳೂರು, 
ಕಲು ರ, ಬಿಜಾಪುರ ಮೊದಲಾದ | ಕೆಲವು ಸ ೈಳೆಗಳಲ್ಲಿ or ಇದ್ದಾರೆ. 
WO )ಕಟಿನವಾಗುವುದಕ್ಕೆ ಇದೇ ಆಜು 

ನಾಟಕವು ಸಂವಾದ ರೂಪವಾದ ಕಾವ್ಯ. ಆದಕಾರಣ ಅದು 
ನೈಜವಾಗಿ ಇರಬೇಕಾದದ್ದು ಗದ್ಯದಲ್ಲಿ ಮಾತನಾಡುವ ಭಾಷೆಯಲ್ಲಿ. 
ಕೆಲವು ಸಂದರ್ಭಗಳಲ್ಲಿ ಭಾವೋಡ್ರೇಕವನ್ನಾಗಲಿ ಭಾವ ಪರಿಫುಷ್ಟಿಯನ್ನಾ 
ಗಲಿ ಉಂಟುಮಾಡಲು ಛಂದೋಬದ್ಧ ವಾದ ಶೈಲಿಯಲ್ಲಿ ಹೆಚ್ಚು ಸೌಕರ್ಯ 
ಗಳುಂಟು. ಸಂಸ್ಕೃತ ನಾಟಕಗಳಲ್ಲಿ ಗದ್ಯವು ಪ್ರಧಾನವಾಗಿದ್ದು ಅಲ್ಲಲ್ಲಿ 


[3 


ಪದ್ಯಗಳು ಬರುತ್ತವೆ. ಇಂಗ್ಲಿಷ್‌ ನಾಟಕ ಕರ್ತೃಗಳಲ್ಲಿ ಪ್ರಖ್ಯಾತರಾದ 
ಇೆಲವರು ನಾಟಕಗಳನ್ನು "ಬ್ಲಾಂಕ್‌ ವರ್ಸ್‌' ಎಂಬ ಪ್ರಾಸರಹಿತವಾದ 
ಪದ್ಯದಲ್ಲಿ ಬರೆಯುವ ಸಂಪ್ರದಾಯವನ್ನು ಪ್ರಚಾರಕ್ಕೆ ತಂದಿದ್ದಾರೆ. 
ಮೊದಮೊದಲು ಕನ್ನಡ ನಾಟಕಕಾರರು ಸಂಸ್ಕೃತ ನಾಟಕಗಳ ಮಾದರಿ 
ಯನ್ನು ಅವಲಂಬಿಸಿದರು; ಈಗ ಪುಟ್ಟಿಪ್ಪನವರು ಈ ಇಂಗ್ಲಿಷ್‌ ಸಂಪ್ರ 
ದಾಯವನ್ನು ಕನ್ನಡಕ್ಕೆ ತರಲು ಈ ನಾಟಕಗಳಲ್ಲಿ ಪ್ರಯತ್ನಿಸಿರುತ್ತಾರೆ. 
«ಬಿರುಗಾಳಿ'ಯಲ್ಲಿ ಇಂಗ್ಲಿಷ್‌ ನಾಟಿಕಗಳಲ್ಲಿರುವಂತೆಯೇ ಅಭ್ಲಲ್ಲಿ--ಮಧ್ಯುಮ 
ನೀಚ ಪಾತ್ರಗಳ ಸಂಭಾಷಣೆಯಲ್ಲಿ--ಗದ್ಯ ನ್ನು ಉಪಯೋಗಿಸಿರುತ್ತಾರೆ. 
ಈ ನಾಟಕಗಳಲ್ಲಿರುವ ಪದ್ಯದ ಹು ರಗಳೆಗಳಲ್ಲಿದೆ. ಲಲಿತ 
ರಗಳೆಯಲ್ಲಿ ಪ್ರತಿ ಪಾದದಲ್ಲಿಯೂ ಐದು ಮಾಶ್ರೆಯ ನಾಲ್ಕು ಗಣಗಳಿರು 
ತ್ತವೆ; ಪಾದದ ಆದ್ಯಂತ್ಯಗಳಲ್ಲಿ ಪ್ರಾಸವಿರುತ್ತದೆ. ಈ ಪ್ರಾಸದ ಕಟ್ಟಿನ 
ತೆಗೆದುಹಾಕಿದರೆ ಪುಟ್ಟಿಪ್ಪನವರು ಬರೆದಿರುವ ಪದ್ಯದ ತಳಹದಿ ಸಿಕ್ಕುತ್ತೆ fy 
ಈಪಾ le "ರಗಳೆಯನ್ನು «ಸ ಸರಳರಗಳೆ' ಎಂದು ಕರೆಯಬಹುದು. 
ಸರಳ ರಗಳೆಯನ್ನು ಪುಟ್ಟಪ್ಪನವರು ಹೊಸದಾಗಿ ಕಲಿ ್ಲಿಸಿಕೊಳ್ಳ 
ಲಿಲ್ಲ. ಮೊದಲೇ ಪ ಪ್ರಚಾರಕ್ಕೆ ಬಂದಿತ್ತು. ಅದನ್ನು ಮೊದಲು 
ನಾಟಕಕ್ಕೆ ಬಳಸಿಕೊಂಡವರು ಪುಟ್ಟ ೈಪ್ಪುನವರು. ಈ "ಸರಳ ರಗಳೆ' 
ಇಂಗ್ಲಿಷ್‌ "ಬ್ಲಾಂಕ್‌ ವರ್ಸ'ನ ನ್ನು ಬಹುಮಟ್ಟಿ ಗೆ ಹೋಲುತ್ತದೆ. ಇಷ್ಟೆ A 
ಪಾದಗಳಿರಬೇಕೆಂಬ ನಿಯಮವಿಲ್ಲದಿರುವುದರಡಲೂ ಪ್ರಾಸದ ಯಿ 
ಇಲ್ಲದಿರುವುದರಿಂದಲೂ ಗದ್ಯದಂತೆ ಇದು ಎಷು ಕೆ ತ ಬೇಕಾದರೂ 
ಹೋಗಬಲ್ಲುದು. ಮನಸ್ಸಿನ ಭಾವಗಳನ್ನು ವೃಕ್ತಗೊಳಿಸು ವುದರಲ್ಲಿ ಮಾತಿನ 
ಭಾಷೆಗೆ ಒಂದು ಶಕ್ತಿ ಇದೆ; ಛಂದೋಬದ್ಧ ವಾದ ಭಾಷೆಗೆ ಒಂದು ಶಕ್ತಿ 
ಇದೆ. ಪುಟ್ಟಿಪ್ಪ ನವರು ಇವೆರಡನ್ನೂ ಒತ್ತ ಟಿ ಗೆ ಸೇರಿಸಲು ಪ್ರಯತ್ನಿ 
ಸಿರುತ್ತಾರೆ. p ಉದೆ ್ಲೇಶ SE 'ಫಡ್ಯರಡನೆ ಯಲ್ಲಿ ಹೆಚ್ಚು 
ಸ್ವಾತಂತ್ರ್ಯವನ್ನು ವಹಿಸಿರುತ್ತಾರೆ. ಗಣಕ್ಕೆ ಐದು ಮಾತ್ರೆ ಇರುವುದು 
ಅದರ ಲಕ್ಷ್ಮ ಣವಾದರೆ ಕೆಲವು ವೇಳೆ ಎಂದರೆ ಸಂದರ್ಭಾನುಸಾರ ಗಣಕ್ಕೆ 
ಮೂರು, ನಾಲ್ಕು. ಅಥವಾ ಆರು ಮಾತ್ರೆಗಳನ್ನು ಉಪಯೋಗಿಸುತ್ತಾರೆ. 
ಇೆಲವು ಪಾದಗಳಲ್ಲಿ ಗಣಗಳ ಸಂಖ್ಯೆಯೂ ಹೆಜ್ಜು ಕಡಿಮೆಯಾಗುತ್ತದೆ. 


ಪ್ತಿ 


ಹೀಗಾಗಿ ಪದ್ಯವನ್ನು ಓದುವ ಹಾಗೆ ಓದುವವರಿಗೆ ಅನೇಕ ವೇಳೆ 
ಎಡವಿದಂತೆ, ಮುಗ್ಗರಿಸಿದಂತೆ ಆಗುತ್ತದೆ. ಈ «ಛಂದೋಭಂಗ'ವು 
ಅಚಾತುರ್ಯದಿಂದ, ಅಜ್ವೃತೆಯಿಂದ ಆದದ್ದಲ್ಲ. ಪದ್ಯ ರಚನೆಯಲ್ಲಿ ಪಳಗಿದ 
ಕೈಯುಳ್ಳ ಕವಿ ಉದ್ದೇಶಪೂರ್ವಕವಾಗಿ ನಾಟಕದಲ್ಲಿ ತಂದಿರುವುದು. 
ಭಂದಸ್ಸಿನ ಸಾಮಾನ್ಯ ನಿಯಮವನ್ನ ನುಸರಿಸಿದರೂ ಕೆಲವು ಮನೋ 
ಭಾವಗಳನ್ನು ಸುಸ್ಪಷ್ಟವಾಗಿ ತರಲಾಗುವುದಿಲ್ಲ. ಭಾವವ್ಯಂಜತತೆಗೆ 
ಅಪೋಹ ಬಾರದಿರುವುದಕ್ಕಾಗಿ  ಛಂದೋನಿಯಮವನ್ನು ವಿಚಾರಿಡೆ. 
ಛಂದಸ್ಸಿಗೆ ಕಡಮೆಯಾದದ್ದು ಅಥವಾ ಹೆಚ್ಚಾದದ್ದು ನಟಿರ ಬಾಯಿಂದ 
ಮಾತು ಹೊರಡುವಾಗ ಒತ್ತಿ ಉಚ್ಚಾರವಾಗುವುದರಿಂದರೋ ತಡೆದು 
ಅಥವಾ ವೇಗವಾಗಿ ಉಚ್ಚಾರವಾಗು ವುದರಿಂದಲೋ ಹೊಂದಿಕೆಯಾದದ್ದಾಗಿ 
ಪರಿಣಮಿಸುತ್ತದೆ, ಎ೦ಬುದು ಲೇಖಕರ ಆಶಯ ಎಂಬುದನ್ನು ಪಾಠಕರು 
ಗಮನಿಸಬೇಕು. ಈ ಪ್ರಯೋಗ ಪರೀಕ್ಲೆಯು ಎಷ್ಟರ ಮಟ್ಟಿಗೆ ಸಫಲ 
ವಾದದ್ದೆಂಬುದು ಮುಂದೆ ಗೊತ್ತಾಗಬೇಕಾದದ್ದು. ಇಲ್ಲಿ ಈ ಸರಳ ರಗಳೆ 
ಹೇಗೆ ಪ ಪ್ರಯೋಗವಾಗಿದೆ ಇ೦ಬುದನ್ನು ಮಾತ್ರ ತಿಳಿಸಿದೆ. 


(ಬಿರುಗಾಳಿ' ಷೇಕ್ಸ್‌ ಪಿಯರ್‌ ಕವಿಯ * ಟೆಂಪೆಸ್‌ ಸ್ಟ್‌ ಎಂಬ ನಾಟಕದ 
ಮೂಲಭಾವಗಳೆನ್ನೂ ಸನ್ನಿ ಮೇಶಗಳೆನ್ನೂ ಆನುಸರಿನಿ ರಚಿತವಾಗಿದೆ ಎಂದು 
ಹಿಂದೆಯೇ ಹೇಳಿದೆ. ಒಂದು ಭಾಷೆಯಲ್ಲಿರುವ ನಾಟಿಕವನ NR ಇನ್ನೊಂದು 
ಭಾಷೆಗೆ ತರುವವರು ಮೂಂದಲ್ಲಿ ಇದ್ದುದನ್ನು ಇದ್ದಂತೆ ಶಬ್ಧ ಶಃ ಭಾಷಾಂ 
ತರ ಮಾಡಬಹುದು ; ಅಥವಾ ಮೂಲದಲ್ಲಿರುವುದನ್ನು ಹೆಚ್ಚು ಬದಲಾಯಿ 
ಸದೆ ಅದು ತಾವು ಬರೆಯುವ ಭಾಷೆಯನ್ನಾಡುವ ಒನರ ನಡೆನುಡಿಗೆ 
ಹೊಂದುವಂತೆ ಆವಶ್ಯಕವಾದಷ್ಟು ವ್ಯತ್ಯಾಸವನ್ನು ಮಾತ್ರ ಮಾಡಿ 
ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮೂಲ ನಾಟಕದ ಭಾವವೆಲ್ಲವೂ ಬರು 
ವಂತೆ ಅನುವಾದಿಸಬಹುದು. ಪುಟಿ ಸಿ ಪ್ಪುನವರು ಈ ಎರಡು ವಿಧಾನಗಳನೂ 
ಅನುಸರಿಸಿಲ್ಲ. ಅವರು ಮೂಲಗ್ರಂಥವನ್ನು ಓದಿ, ಅದನ್ನು ಓದಿದ್ದರಿಂದ 
ತಮ್ಮ ಮನಸ್ಸಿನಲ್ಲಿ ಉಂಟಾದ ಮುಖ್ಯ ಮುಖ್ಯವಾದ ಚಿತ್ರಗಳನ್ನೂ 
ಭಾವಗಳನ್ನೂ ಆಧಾರವಾಗಿಟ್ಟು ಫೊಂಡು ಒಂದು ಹೊಸ ನಾಟಕವನ್ನು 
ನಿರ್ಮಿಸಿರುತ್ತಾರೆ. ಇದನ್ನು ಮೂಲ ನಾಟಕದ ಭಾಷಾಂತರ ಅಥವಾ 


ಆ 


ಅನುವಾದ ಎಂದು ಹೇಳಲಾಗದು ; ಆ ನಾಟಕವನ್ನು ಈ ನಾಟಕ ರಚನೆಗೆ 
ಪ್ರೇರಕವೆಂದು ಹೇಳಬಹುದು. ಅದರಲ್ಲಿರುವ ಅನೇಕ ಭಾವಗಳು 
ರೂಪಾಂತರವನ್ನು ಹೊಂದಿ ಇದರಲ್ಲಿ ಸೇರಿರುವುದು ಸ್ವಾಭಾವಿಕ. 

ಕನ್ನಡ ಸಾಹಿತ್ಯಕ್ಕೆ ಒಂದು ಹಳೆಯ ಸಂಪ್ರದಾಯವಿದೆ. ಹೊಸ 
ಕವಿಗಳು ಅನೇಕರು ಕೇವಲ ಸಂಪ್ರದಾಯ ಶರಣರಾಗದೆ ತಮಗೆ ಯುಕ್ತ 
ವೆಂದು ತೋರಿದ ರೀತಿಯಿಂದ ಆ ಸಂಪ್ರದಾಯದಲ್ಲಿ ಕೆಲವು ಮಾರ್ಪಾಟು 
ಗಳನ್ನು ಮಾಡಿಕೊಂಡು ಕಾವ್ಯರಚನೆ ಮಾಡುತ್ತಿದ್ದಾರೆ. ಪಾಶ್ಚಾ ತ್ಕ 
ಸಾಹಿತ್ಯದಲ್ಲಿರುವ ಕೆಲವು ಸಂಪ್ರದಾಯಗಳು ನಮ್ಮ ಸಾಹಿತ್ಯದ ಪುಸ್ಟಿಗೂ 
ಆವಶ್ಯಕವೆಂದು ತೋರಿದಾಗ ನಮ್ಮ ಸಂಪ್ರದಾಯಕ್ಕೆ ಅವನ್ನು ಹೊಂದಿಸಿ 
ಕೊಂಡು ಅನುಸರಿಸುತ್ತಿದ್ದಾರೆ. ಹಳೆಯದರಿಂದ ಹುಟ್ಟಿ ದ ಆದರೆ ಅದ 
ರಿಂದ ಸ್ವಲ್ಪ ಭಿನ್ನವಾದ ಈ ಹೊಸ ಸಂಪ್ರದಾಯವು ಎಷ್ಟು ಮಟ್ಟಿಗೆ 
ನಿಲ್ಲುತ್ತದೆಂಬುದು ಈ ಕವಿಗಳ ಶಕ್ತಿ ವರ್ಚಸ್ಸುಗಳನ್ನು ಅವಲಂಬಿಸುತ್ತದೆ. 
ಜೀವನದ ಪಥವು ಬದಲಾಯಿಸುತ್ತಿರುವ ಈ ಕಾಲದಲ್ಲಿ ಸಾಹಿತ್ಯದ ಪಥವೂ 
ಮಾರ್ಪಾಟನ್ನು ಹೊಂದುವುದು ಅನಿವಾರ್ಯ. ಕಾಲವೆಂಬ ಗಾಳಿ ತಾನಾಗಿ 
ತಾನೇ ಜಳ್ಳೆನ್ನು ತೂರುತ್ತದೆ ; ಕಾಳು ಉಳಿಯುತ್ತದೆ. ಇದರಲ್ಲಿ ಕಾಳು 
ಯಾವುದು, ಒಳ್ಳು ಘು ಯಾವುದು ಎಂಬುದನ್ನು ಈಗ ಗ್ರಹಿಸಬೇಕಾದರೆ 
ವಿಶಾಲ ಭಾವವೂ ವಿಚಾರಯುಕ್ಕವಾದ ಬುದ್ಧಿಯೂ ಸಹೃದಯರಿಗೆ ಸಹಜ 
ವಾದ ಸಹಾನುಭೂತಿಯೂ ಬೇಕು. ಈ ತೆರದ ಮನೋಧರ್ಮವು ಕನ್ನಡಿಗ 
ರಿಗೆ ಸ್ವಾಭಾವಿಕವಾದದ್ದೆಂಬುದನ್ನು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು 
ಓದಿದವರು ಅರಿಯದೆ ಇರಲಾರರು. 


ಮೈಸೂರು, | ಟ. ಎಸ್‌. ವೆಂಕಣ ಯ್ಯ- 
ತಾ| ೨೪-೧೧-೧೯೩೦. pi 


ಬಿರುಗಾಳಿ 


ದುಂಬಿಯು ಬಂಡನು ಹೀರುವ ಬಡೆಯೊಳು 
ನಾ ಮಧುಪಾನವ ಮಾಡುವೆನು. 
ತೇಲುವ ತಾವರೆ ಹೂವಿನ ಹೊಡೆಯೊಳು 
ಪವಡಿಸೆ ಸಜ್ಜೆಯ ಹೂಡುವೆನು. 
ನೇಸರು ಮುಳುಗಲು ಮಲಗುವೆನಲ್ಲಿ; 
ಗೂಬೆಯು ಕೂಗಲು ಹುದುಗುವೆನಲ್ಲಿ! 
ಕತ್ತಲೆಮುತ್ತಲು ಪವಡಿಪೆನಲ್ಲಿ; 
ಕೌಮುದಿ ರಂಜಿಸೆ ನಲಿಯುವೆನಲ್ಲಿ! 
ಮಳೆಬಲ್ಲರಿಗಳ ರೆಕ್ಕೆಯ ಪಡೆದಿಹ 
ಮೇಘ ವಿಮಾನವನೇರಿ, 
ಗಾಳಿಯ ಬಟ್ಟೆ ಕೈಯೊಳಲೆಯುವೆ, ನಲಿಯುವೆ, 
ಮುಕ್ತಿಯ ಸೊದೆಯನು ಹೀರಿ! 
—ಕಿನ್ನರನ ಹಾಡು 


ಬಿರುಗಾಳಿ 


[ಷೇಕ್ಸ್‌ಪಿಯರ್‌ ಮಹಾಕವಿಯ 'ಟಿಪೆಸ್ಟ್‌' ನಾಟಕದ ಅನುವಾದ] 

ಸಹ್ಯಾದ್ರಿ ಪರ್ವತಶ್ರೀಣಿಗಳ ನಿರ್ಜನ ನಿಬಿಡಾರಣ್ಯಗಳ ಮಧ್ಯೆ ಪ್ರವಹಿ 
ಸುತ್ತಿದ್ದ ಒಂದು ನದಿಯ ನಡುವೆ ಸಣ್ಣದೊಂದು ದ್ವೀಪವಿತ್ತು. ಅಲ್ಲಿ 
ಯಪಿಚಕ್ಕೆಯಲ್ಲಿದ್ದ ಭೈರವನಾಯಕನು ತನ್ನ ಮಗಳು ಗೌರಾಂಬೆಯೊಡಸನೆ 
ವಾಸಿಸುತ್ತಿದ್ದನು. ಆತನಿಗೆ " ಶನಿಶಕ್ತಿ' ಎಂಬ ಅರ್ಧಮಾನುಷ ಕಿಂಕರನೂ, 
ಕಿನ್ನರ ವರ್ಗಕ್ಕೆ ಸೇರಿದ ಒಬ್ಬ ಅತಿಮಾನುಷ ಡಿಂಗರಿಗನೂ ಇದ್ದರು. 
" ಶನಿಶಕ್ತಿ'ಯು. " ಶನಿ' ಎಂಬ ಮಂತ್ರಗಾರ್ತಿಯ ಮಗನು. ಆ ಮಂತ್ರ 
ಗಾರ್ತಿಯು ಭೈರವನು ಆ ದ್ವೀಪಕ್ಕೆ ಬರುವುದಕ್ಕೆ ಕೆಲವು ದಿವಸಗಳ 
ಮುನ್ನವೇ ಒವನಾಲಯಕ್ಕೆ ಸಂದಿದ್ದಳು. ಭೈರವನಾಯಕನು ಅಲ್ಲಿಗೆ 
ಬಂದಮೇಲೆ 4 ಶನಿ 'ಯಿಂದ ವೀಡಿತವಾಗಿದ್ದೆ ಗಗನಚಾರಿಗಳಿಗೆಲ್ಲ ಬಿಡುಗಡೆ 
ಯನ್ನು ನೀಡಿ, ಶುಭ್ರ ಮನೋಹರಮೂರ್ತಿಯಾಗಿದ್ದ " ಕಿನ್ನರ'ನನ್ನು 
ತನ್ನ ದೂತನನ್ನಾಗಿ ನೇಮಿಸಿಕೊಂಡಿದ್ದನು. " ಶನಿಶಕ್ಕಿ'ಯೂ ಭೈರವ 
ನಾಯಕನ ಪರಿಚಾರಕನಾದನು. ಹೀಗೆ ಭೈರವನಾಯಕನು ಸಣ್ಣವ 
ಳಾಗಿದ್ದ ತನ್ನ ಮಗಳು ಗೌರಾಂಬೆಯನ್ನು ಪರಿಪಾಲಿಸುತ್ತ ಅವಳಿಗೆ ವಿದ್ಯಾ 
ಬುದಿ ಗಳನ್ನು ಕಲಿಸುತ್ತ, ತನ್ನ ಯೋಗಬಲದಿಂದ ನಿಸರ್ಗದೇವತೆಗಳನ್ನು 
ವಶಪಡಿಸಿಕೊಂಡು ಎಲ್ಲರನ್ನು ಬಾಯ್ಕೇಳಿಸುತ್ತ ಹನ್ನೆರಡು ವರ್ಷಗಳನ್ನು 
ನೂಕಿದನು. 

ಒಂದು ದಿನ ಗೌರಾಂಜೆಯು ತಂದೆಯೊಡನೆ ನದಿಯ ತೀರದಲ್ಲಿ ಸಂಚರಿ 
ಸುತ್ತಿರಲು, ನದಿಯ ನಡುವೆ ಒಂದು ದೋಣಿಯು ಬಂದುದನ್ನು ಕಂಡಳು, 
ಆದರಲ್ಲಿ ಕೆಲವು ಸುಂದರ ವ್ಯಕ್ತಿಗಳಿದ್ದರು. ಆಕೆಯು ವಿಸ್ಮಯದಿಂದ ನೋಡು 
ತ್ತಿರುವಾಗಲೇ ಒಂದು ದೊಡ್ಡ ಬಿರುಗಾಳಿಯೆದ್ದು ದೋಣಿಯನ್ನು 
ಮುಳುಗಿಸಿಬಿಟ್ಟಿತು. ಅದನ್ನು ಕಂಡು ಗೌರಾಂಬೆಯು ದುಃಖಪಡು 
ತ್ತಿರಲು ಭೈರವನಾಯಕನು ತನ್ನ ಮಂತ್ರದ ಬಲದಿಂದಲೇ ಬಿರುಗಾಳಿಯೆದ್ದು 
ದೆಂದೂ, ದೋಣಿ ಮುಳುಗಿದುದೆಂದೂ ಹೇಳಿ ಮಗಳನ್ನು ಸಂತೈಸಲೆಳಸಿದನು. 


೧೨ 


ಆದರೆ ಮುಗ್ದ್ಗೆಯಾದ ಗೌರಾಂಜಿಯು ದೋಣಿಯಲ್ಲಿದ್ದ ಮನುಷ್ಯರ ಮರಣ 
ನ್ನು ನೆನೆದು ರೋದಿಸತೊಡಗುವಳು. ಆಗ ಭೈರವನು «ಮಗಳೇ 
ವ್ಯಸನಪಡಬೇಡ. ಎಲ್ಲವನ್ನೂ ನಿನ್ನ ಕಲ್ಯಾಣಕ್ಕಾಗಿಯೇ ಮಾಡಿರುವೆನು. 
ಅಲ್ಲಿದ್ದ ಜನರಾರೂ ಅಳಿದಿಲ್ಲ'' ಎಂದು ಸಂತವಿಡುವನು 

ಗೌರಾಂಬೆಯು ಬಿರು ಗಾಳಿಯನ್ನು ಎಬ್ಬಿಸಿದು ದಕ್ಕೆ ಕಾರಣವೇನೆಂದು 
ಹೇಳುವಳು. 

ಭೈರವನಾಯಕನು ತನ್ನ ಹಿಂದಿನ ವೃತ್ತಾಂತವನ್ನು ಸಂಕ್ಷೇಪವಾಗಿ 
ಹೇಳುವನು. «ಮಗಳೇ, ಹನ್ನೆ ರಡು ವರ್ಷಗಳ ಹಿಂದೆ ನಾನು ಕೆಳದಿಯ 
ನಾಳ ನಾಯಕನಾಗಿದ್ದ. ನನ್ನ ತಮ್ಮ ರುದ್ರನಾಯಕನಿಗೆ ರಾಜ್ಯಭಾರ 
ವನ್ನು ವಹಿಸಿ, ನಾನು ಪೇದಾದ್ಯೆಯನ, ಯೋಗಸಾಧನೆ ಮೊದಲಾದುವು 
ಗಳಲ್ಲಿ ಮಗ್ನ್ನಣಾದೆ. ರುದ್ರನಾಯಕನು ನಗರ ಸಂಸ್ಥಾನದ ಅರಸನಾದ 
ರಣನಾಯಕನೊಡನೆ ಒಳಸಂಚು ನಡೆಯಿಸಿ, ನನ್ನನ್ನು ರಾಜ್ಯಚ್ಚುತನನ್ನಾಗಿ 
ಮಾಡಿ, ನಮ್ಮಿಬ್ಬರನ್ನೂ ಹರಿದ ಹರಿಗೋಲೊಂದರಲ್ಲಿ ಹಾಕಿ ಹೊಳೆಯಲ್ಲಿ 
ತೇಲಿಬಿಟ್ಟನು. 'ದೈವಕೃಪೆಯಿಂದ ಅದು ಮುಳುಗದೆ ಈ ದ್ವೀಪ ಪದೆಡೆಗೆ 
ನಮ್ಮ ನ್ನು ತಂದುಬಿಟ್ಟಿ ತು. ಇಂದು ಆ ನನ್ನ ಶತ್ರುಗಳು "ಹೊಳೆಯ 
ನಡುವೆ ಬಂದುದನ್ನು.” ಕಂಡೆ. ಅವರಿಗೆ ಬುದ್ಧಿಗಲಿಸಬೇಕೆಂದು ಬಯನಿ 
ಇಂತೆಲ್ಲ ಮಾಡಿದೆನು.'' 

ಬಿರುಗಾಳಿಯ ರೂಪದಲ್ಲಿ ಕಿನ್ನರನು ದೋಣಿಯನ್ನು ಮುಳುಗಿದ್ದ 
ಅದರಲ್ಲಿದ್ದ ಒನಕೆಲ್ಲರನ್ನೂ ಅವರರಿಯದಂತೆ ಸುರಕ್ಷಿತವಾಗಿ ದ್ವೀಪದೆಡೆ 
ಗೊಯ್ಲು ಭೈರವನಾಯಕನ ಆಜ್ಞೆಯಂತೆ ಅವರನ್ನು ಚದರಿಸುವನು. 
ರುದ್ರನಾಯಕ, ರಣನಾಯಕ, ಅವನ ತಮ್ಮ ರಂಗನಾಯಕ ಮತ್ತು 
ಮಂತ್ರಿ ಜಯದೇವ ಇವರೆಲ್ಲ ಒಂದು ಕಡೆ ಸೇರುವರು. ಸೇವಕರಾದ 
ಬೀಮಣ ತ್ರಿಶಂಕುಗಳು ಒಂದು ಗುಂಪಾಗುವರು. ರಣನಾಯಕನ 
ಮಗನಾದ ತಿವನತಯುಕ ಸನ್ನ ಮಾತ್ರ ಅದೃಷ್ಟ ಕಿನ್ನರನು ಭೈರವ ಗೌರಾಂಬಿ 
ಯರು ಇದ್ದಲ್ಲಿಗೆ ಕಿತರುವನು. Re ರಾನಿ ಪ್ರಣಯ 
ಮೈತ್ರಿಯು ಪ್ರಥಮ ಸಂದರ್ಶನದಲ್ಲಿಯೇ ಮೊಳೆತು ಬೆಳೆಯುವುದು. 
ಸುಲಭಸಾಧ್ಯವಾದ ವಸ್ತುವಿಗೆ ಬೆಲೆ ಬಾರದೆಂಬ ತತ್ವವನ್ನು ಚೆನ್ನಾಗಿ ಅರಿತ 


೧೩ 


ಭೈರವನು ಮೊದಮೊದಲು ರುದ್ರತೆಯನ್ನು ನಟಿಸಿ ಶಿವನಾಯಕನನ್ನು 
ಪರೀಕ್ಷಿಸಿ ಕಡೆಗೆ ಮಗಳನ್ನು ಅವನಿಗೆ ಧಾರೆಯೆರೆಯುವನು. 

ಅಷ್ಟ ರಲ್ಲಿ ಇತ್ತ « ಶನಿಶಕ್ತಿ'ಯನ್ನು ಸಂದರ್ಶಿಸಿದ ಬೀಮಣ ತ್ರಿಶಂಕು 
ಗಳು ಅವನಿಂದ ಎಲ್ಲ ವಿಚಾರವನ್ನು ತಿಳಿದು ಭೈರವನನ್ನು ಕೊಲ್ಲಲು ಪಿಶೂರಿ 
ನಡೆಯಿಸುವರು. ಬೀಮಣನನ್ನು ಮೂರ್ಪನಾದ (ಶನಿಶಕ್ತಿ'ಯು ಸ ಸರ್ಗ 
ದಿಂದ ಇಳಿದುಬಂದ ದೇವತೆಯೆಂದೇ ಭಾವಿಸಿ ಅವನ ಸಹಾಯ ಪಡೆದು 
ಭೈರವನ ದಾಸ್ಯದಿಂದ ಮುಕ್ಕನಾಗಲು ಬಯಸುವನು. ಆದರೆ ಕಿನ್ನ ರನ 
ನೆರವಿನಿಂದ ಭೈರವನ ನ ಅವರನ್ನು ಕಷ ನಷ್ಟ ಗಳಿಗೆ ಗುರಿಪಡಿಸಿ ಓಡಿಸ ಸತ 

ಅತ್ತ ರುದ್ರ ರಂಗನಾಯೆಕರು ಬಳಲ ನಿದ್ರಿಸುತ್ತಿದ್ದ ಒಯದೇವ 
ರಣಾಯಕರನ್ನು ಸಂಹರಿಸಲು ಪ ಯತ್ನಿಸಿ ಭೈರವನಿಂದ ಕಳುಹಲ್ಪಟ್ಟಿ 
ಕೆನ್ನರನಿಂದ ಪರಾಜಿತರಾಗಿ, ಮಾಯೆಯಿಂದ ಮರುಳ್ಳೊಂಡು ಭೈರವ 
ನಾಯಕನ ಗುಹೆಯ ಬಳಿಗೆ ಒಯ್ಯಲ್ಪಡುವರು. ಅಲ್ಲಿ ಮೈತಿಳಿದು, ಭೈರವ 
ನಾಯಕನ ಗುರುತನ್ನು ಬಹು ಶ್ರಮದಿಂದ ತಿಳಿದು, ತಮ್ಮ ಅಪರಾಧವನ್ನು 
ಒಪ್ಪಿಕೊಂಡು ಕ್ಲ ಕ ಮೆಯನ ನ್ಫು ಬೇಡುವರು. ಜೈೈರವನು ಅವರನ್ನೆ ಲ ಲ್ಲ ಮನ್ನಿಸಿ, 
ಮಗನ ಅಳಿವಿಗಳಿಗಿ ಗೋಳಿಡುತ್ತಿ ದ್ದ ರಣನಾಯಕನಿಗೆ ಗೌರಾಂಜೆ ಶಿವ 
ನಾಯಕರನ್ನು ತೋರುವನು ತಂದೆಮಕ್ಕುಳು ಪ ಪರಸ್ಪರ ದರ್ಶನದ ಆನಂದ 
ದಿಂದ ಹಿಗ್ಗುವರು. ಶಿವ ಸೀ ಸಕಲ ವ್ಲತಾ ತ,ಂತವನ್ನು ತಿಳಿದ 
ರಣನಾಯಕ ಜಯದೇವರುಗಳು ಭೈರವನಾಯಕನನ್ನು ಇಕೊಂಡಾಡುವರು. 
ಅಷ್ಟ ರಲ್ಲಿ ಕಿನ್ನರನು ಓಡಿಹೋಗಿದ್ದ ಬೀಮಣ ತ್ರಿಶಂಕು ಶನಿಶಕ್ತಿ ಗಳನ್ನು 
ಅಲ್ಲಿಗೆ ತರುಬಿಕೊಂಡು ಬರುವನು. ಆಗ WE ಫುಡಿದು ತಲೆಗೇರಿದ್ದ 
ಹೆಂಡದ ಮತ್ತೆಲ್ಲ ಇಳಿಯುವುದು. 

ರಣನಾಯಕ ಮೊದಲಾದವರುಗಳು ಭೈರವನಾಯಕನ ಆಹಾ ನವನ್ನು 
` ಸ್ವೀಕರಿಸಿ ಆತನ ಗುಹೆಯಲ್ಲಿ ಆ ರಾತ್ರಿ ಶ್ರಿಯನ್ನು ಸಂತಸದಿಂದ ಸಬ ತರು 
ಮರುದಿನ ಎಲ್ಲರೂ ನಗರ ಸಂಸ್ಥಾ ನಕ್ಕೆ ಹೊರಡುವರು. ಸ್ನರನು ಬಿಡುಗಡೆ 
ಹೊಂದಿ, ಎಂದಿನಂತೆ ತಿಳಿಯಾಳದಾಗಸದ ನೀಲಿಯಲ್ಲಿ ತನ್ನ ಮಳೆಬಿಲ್ಲರಿಗಳ 
ರಕ್ಕೆಗಳನ್ನು ಪ್ಪ ಬಿದಿರ್ಚಿ ಇನಿದನಿಯಿಂದ ಹಾಡುತ್ತ ಸಂಚರಿಸತೊಡಗುವನು. 


—— 


ರಣನಾಯಕ 
ತಿವನಾಯಕ 
ರಂಗನಾಯಕ 
ಭೈರವನಾಯಕ 
ರುದ್ರನಾಯಕ 
ಜಯದೇವ 
ಕಿನ್ನರ 

ಶನಿಶಕ್ತಿ 
ಬೀಮಣ 
ತ್ರಿಶಂಕು 
ಗೌರಾಂಬೆ 


ಪಾತ್ರಗಳು 


ನಗರ ಸಂಸ್ಥಾನದ ಅರಸು. 
ಅವನ ಮಗ. 

ಅವನ ತಮ್ಮ. 

ಕೆಳದಿಯ ರಾಜ್ಯದ ನಾಯಕ. 
ಅವನ ತಮ್ಮ. 

ವೃದ್ಧ ಮಂತ್ರಿ. 
ಭೈರವನಾಯಕನ ಅತಿಮಾನುಷ ಕಿಂಕರ. 
ಭೈರವನಾಯಕನ ಸೇವಕ. 
ಬಾಣಸಿಗೆ. 

ಅವನ ಸಂಗಾತಿ. 
ಭೈರವನಾಯಕನ ಪತ್ರಿ 4 


ಬನದೇವಿ, ಜಲದೇವಿ ಮೊದಲಾದವರು. 


EE ಜಾ 


Lb 8b ೨ ಎ) joe We Te ೨ ವಿ೨ 
ತಕ CH 


ಮೊದಲನೆಯ ಸಲ ನಾಟಕವನ್ನು ಅಭಿನಯಿಸಿದಾಗ 
ಪಾತ್ರ ವಹಿಸಿದ್ದವರು 
ಭೈರವನಾಯಕ ,, ಮ! ಬನ್‌. ಎಸ್‌. ನಾರಾಯಣ ಶಾಸ್ತ್ರಿ, ಎಂ.ಎ. 


ರುದ್ರನಾಯಕ oS 33 
ರಣನಾಯಕ ಬಾ ಬ 
ರಂಗನಾಯಕ EN ಸಿ 
ಜಯದೇವ ೬ 5 
ಶಿವನಾಯಕ es 33 
ಗೌರಾಂಬೆ ಆ ೨3 
ಕಿನ್ನರ ಅ ಇಂ 3» 
ಶನಿಶಕ್ತಿ, ಭಜ 33 


.- ಬೀಮಣ ಇ 33 
p ತ್ರಿಶಂಕು ಅಂ 6 99 
. ಬನದೇವಿ ಎನ »» 
«- ಮುಗಿಲುದೇವಿ ಸ ೨೨ 
ಇ ನದಿಯದೇವಿ ಘ್‌ 39 
. ಊರ್ವಶಿ $೬ ೨ 


“ee 99 


ವಿಕಾರಾಕೃತಿಗಳು 


° 93 


ಎನ್‌. ಅನಂತರಂಗಾಚಾರ್‌, ಎಂ.ಎ. 
ವಿ.ಕೆ. ಶ್ರೀನಿವಾಸನ್‌. 

ಬಿ. ಮಾಯಣ್ಣ. 

ಎಂ. ವಿಸ್‌. ರಂಗಸ್ವಾಮಿ ಅಯ್ಯಂಗಾರ". 
ವಿ. ವೆಂಕಟಾಚಾರ್‌, ಬಿ.ಎ. 

ಎಮ್‌. ಆರ್‌. ನಾರಾಯಣಸ್ವಾಮಿ. 
ವಿ. ಸಿ. ನರಸಿಂಹಮೂರ್ತಿ. 

ಸಿ. ಬಿ. ಜಯರಾವ್‌. 

ವಿ. ವಂ. ನಟೇಶಮೊದಲಿಯಾರ್‌, ಬಿ.ಎ. 
ಎಸ್‌. ಸೂರೃ ನಾರಾಯಣರಾವ್‌. 

ಬಿ. ಕೆ. ಲಕ್ಷ್ಮೀನಾರಾಯಣ. 

ಎಚ್‌. ಲಕ್ಷ್ಮೀನಾರಾಯಣ. 

ಎಚ್‌. ಆರ್‌. ಕೇಶವಮೂರ್ತಿ. 
ಎಮ್‌. ಶಾಮರಾವ್‌. 

ಜಿ.ಪಿ. ಸುಬ್ಬಸ್ವಾಮಿ. 

ಎಚ್‌. ಕೆ. ಶ್ರೀನಿವಾಸರಾವ್‌. 
ವಿ.ವಿ. ಶ್ರೀಕಂಠಯ್ಯ. 

ಟಿ. ಎಸ್‌. ವೆಂಕಟರಾವ್‌. 

ಎನ್‌. ಎಸ್‌. ಕೃಷ್ಣಮೂರ್ತಿ. 
ಬಸವರಾಜ ಅರಸು. 


ಮೊದಲು ಆಡಿದುದು--ಮೈಸೂರು ವಿಶ್ವವಿದ್ಯಾನಿಲಯ ಸಂಘದವರು 
(೧೨ ಡಿಸೆಂಬರ್‌ ೧೯೨೯) 


ಟಿಕುಗಾಳಿ 


ದೃಶ್ಯ ೧ 
[ದ್ವೀಪದ ಒಂದು ಭಾಗ, ತೊಯ್ದ ಬಬ್ಸೈ ಗಳುಳ್ಳ ನಸುಮುದುಕನಾದ ಡೊಳು 

ಹೊಟ್ಟೈಂಯು ತ್ರಿಶಂಕುವು ಒಂದು ಬಂಡೆಯ ಮೇಲೆ ಬಳಲಿ ಕುಳಿತಿರುವಸು. ಗಗನ 

ದಲ್ಲಿ ಗುಡುಗು ವಿಎಂಚು.] 

ತ್ರಿಶಂಕು (ಮೇಲೆ ನೋಡಿ) 
ಏನು ಮಳೆಯಿದು! ಏನು ಗಾಳಿ! ಏನು ಮಿಂಚು! 
ಗುಡುಗೇನು! ಪ್ರಳಯಕಾಲದ ವಿಲಯ ರುದ್ರನಿಗೆ 
ಮದವೇರಿ ಬಂದಾಗ ಜೇಳು ಕಡಿದಂತಿಹುದು 
ಗಾಳಿಯಾಳ್ವನಿಗೆ ಮರುಳಮರಿದಂತಿಹುದು ! 
ಮುಗಿಲೊಡೆಯ ನಾದರೋ ಕಳ್ಳು ಕುಡಿದಂತಿಹುದು! 
ಬಾನ್ಸ್ಟೀರೆಗಾವುದೋ ಕುತ್ತಮೇರ್ನಂತಿಹುದು! 

(ಕೆಳಗೆ ನೋಡಿ) 
ದೋಣಿ ತಲೆಕೆಳಗಾಗೆ ಎಲ್ಲರೂ ಮುಳುಗಿದರು : 
ರಣನಾಯಕರು, ಶಿವನಾಯಕರು, ಆ ಮಂತ್ರಿ 
ಜಯದೇವ, ರಂಗನಾಯಕ ರುದ್ರನಾಯಕರು,-- 
ಎಲ್ಲರೂ ಮುಳುಗಿದರೆ? ನಾನೆಂತು ಬದುತಕಿದೆನೊ 
ನಾನರಿಯೆ. ಬೊಜ್ಜು ಬಂದಿಹ ಗ ಈಜಲರಿಯೆ! 
ಆದರೇ೦? ಡೊಳ್ಳು ಬಂದಿಹ ಹೊಟ್ಟೆ ; ಮುಳುಗಲರಿಯೆ ! 
ಹೊಳೆ ಕೂಡ ಜೇಸಿ ಬಿಸುಟಿತೆ ನನ್ನ ಆ ಈ ಹೊಳೆಯ 
ನಡುವೆಯಿಹ ದಿ ದ್ವೀಪೆದಲಿ ಬಾಳ್ವುದಾದರು ಎಂತು? 
ಗಳಪುವೆನೆ ಜನವಿಲ್ಲ; ಅಲೆಯುವೆನೆ ಉದ್ಯಾನ 
ವನವಿಲ್ಲ; ತಿರಿಯುವೆನೆ ಅರಮನೆಗಳಿಲ್ಲಿಲ್ಲ; 
ಹೊಡೆಯಾರಲುಂಬುವೆನೆ ಭಕ್ಟ್ಯಭೋಜ್ಯಗಳಿಲ್ಲ: 


ವಿ 


ಏನಿಲ್ಲ--ಜೀವವೆಂಬುದೆ ಇಲ್ಲ; ಸಾವೆ 
ಸಾಮ್ರಾಜ್ಯವಾಳುತಿದೆ. ಗಾಳಿಗಳ ಸಂಗದಲಿ 
ಗಾಳಿ ನಾನಾಗುವೆನು: ಮರುಳಿಗಿಂತಲು ಮರುಳು 
ನಾನಾಗಿ ಹೋಗುವೆನು ನನ್ನ ಮಾಂಸಗಳೆಲ್ಲ 
ಕರಕರಗಿ ಹೋಗುವುವು; ನಾನು ಎಲುಬಿನ ಮೂಟೆ 
ಯಾಗುವೆನು! ಈ ಕಣ್ಣುಗಳು ಕರಗಿ ತೂತೆರಡು 
ಮಾತ್ರ ನನಗುಳಿಯುವುವು. ಆ ಬಳಿಕ ಮಾನವರ 
ಕೂಟದಲಿ ನಾನು ಕಲೆಯುವುದೆಂತು !-ಅಯ್ಯೇಯೋ, 
ನಾನೀಗಲೇ ಮರುಳಾಗಲಾರಂಭಿಸಿಹೆನು! 
ಅಲ್ಲದಿರೆ ನನಗೇತಕೀ ಹಸಿವೆ? ಆಯ್ಯಯೋ, 
ನನ್ನ ಹಸಿವೆಯೆ ನನ್ನ ಜೊಜ್ಜುಬಾಡನು ಕಿತ್ತು 
ಸುಲಿಸುಲಿದು ನುಂಗುತಿದೆ. ಹಸಿದಿರುವ ಮರುಳುಗಳ 
ದ್ವೀಪ ಪವಿದು! ನಿಜವಾಗಿಯೂ ದೆವ್ವ ಗಳದಿ ದ್ವೀಪ! 
IR 
ಹಸಿವೆ! ಹಸಿವೆ! ಬಾಣಸಿಗ ಬೀಮಣಾ! 
(ಹಾಗೆ ಮಲಗುವನು) 
[ಬಾಣಸಿಗ ಬೀಮಣನು ಕೈಯಲ್ಲಿ ಹೊಡದ ಬುರುಡೆಯೊಂದನ್ನು ಹಿಡಿದುಕೊಂಡು 
ಬರುವನು. ಸುಮಾರು ನಾಲ್ವತ್ತು ವರ್ಷ ವಯಸ್ಸಿನ ದಾಂಡಿಗನು. ತೊಯ್ದ ಬಟ್ಟೆಗಳು 
ಅವ್ಯವಸ್ಥೆಯಿಂದ ಮೈಗೆ ಅಂಟಿಕೊಡಿರುವುವು.] 
ಬೀಮಣ ನನಗೆ ಈಜಲು ಕಲಿಸಿಕೊಟ್ಟಿವನು ಸಾವಿರ ಶತಮಾನ, 
ಸಾಯದೆಹೋದರೆ, ಬದುಕಿದರೆ, ಜೀವದಿಂದಿದ್ದರೆ, ಬಾಳಲಿ! 
ಇಲ್ಲದಿರೆ ಉಳಿದೆಲ್ಲರಿಗೂ ಆದಂತೆ ನನಗೂ ನೀರ್ವಸಣವಾಗು 
ತಿತ್ತು! ಶಿವ ಶಿವಾ! ಿ೦ತಹ ದುರ್ಮರಣ! ಎಂತಹ 
ದುರ್ಮರಣ! ಏನು ಚಳಿಗಾಳಿ! (ಹೆಂಡವನ್ನು ಕುಡಿದು 
ಬಾಯಿ ಒರಸಿಕೊಂಡು ಮೇಲೆ ನೋಡಿ) ಇನ್ನೂ ಆಗಸವು ಸಿಟ್ಟಿ 
ನಿಂದ ಹುಬ್ಬುಗಂಟಿಕ್ಕಿ ಕೊಂಡೇ ಇದೆ. ಒಂದಲ್ಲ, ಎರಡಲ್ಲ; 
ನಲವತ್ತು ಸಂವತ್ಸರಗಳನ್ನು ಕಳೆದಿಷ್ಲೇನೆ ಈ ಭೂಮಿಯ 


ತ್ರಿ ಶಂಕು 


ಬೀಮ 


ತಿ ಶಂಕು 
ಖಿ 


ಬೀಮಣ 


ತಿ.ಶಾಕು...... 
ತ್ರೆ 


ಬೀಮಣ 


ತ್ರಿ ಶಂಕು 


ಬೀಮ. 


ಫಿ 


ಮೇಲೆ. ಆದರೂ ಇಂತಪ್ಪ ಬಿರುಗಾಳಿ ಮಳೆಗಳನು ನಾನು 
ಬೇರೆ ಕಂಡರಿಯೆ. ಕೇಳಿ ಕೂಡ ಅರಿಯೆ | 
ಹಸಿವೆ! ಹಸಿವೆ! ಬೀಮಣಾ! 


(ತನ್ನೊಳೆ) ಏನು ಸದ್ದುಗಳಿವು! ಈ ದ್ವೀಪವು ಸದ್ದುಗಳ 
ಮುದ್ದೆಯೆಂದು ತೋರುತ್ತದೆ. ಇದರ ತೀರವನೇರಿದಾಗಲೇ 
ಸಂಗೀತ ಕೇಳಿಸಿತು; ಯಾರೋ ಕರೆದಂತಾಯಿತು! 
ನೂರಾರು ಇಂಪಾದ ವಾಣಿಗಳು ಮಾತಾಡಿಕೊಳ್ಳುವಂತಾ 
ಯಿತು.--ನಾನು ಬದುಕಿ ಭೂಮಿಯಮೇಲಿರುವೆನೋ, 
ಸತ್ತು ಸ್ವರ್ಗದಲ್ಲಿರುವೆನೋ ನನಗೊಂದೂ ಬಗೆಹರಿವುದಿಲ್ಲ. 
ಅಂತೂ ಇದು ಮಾಯದ ಮನೆಯೆಂದೇ ತೋರುತ್ತದೆ! 


ಅಆಯ್ಯಯೋ ! ಹಸಿವೆ! ಬೀಮಣಾ! 


ಇದಾರ ದನಿ? ನನ್ನನೇ ಕರೆಯುತಿದೆ? ತ್ರಿಶಂಕುವಿನ 
ವಾಣಿಯಂತಿಹುದು! ಪಾಪ, ತ್ರಿಶಂಕು ಸತ್ತು ಪೇತವಾಗಿ 
ನನ್ನನು ಕರೆಯುತಿಹನೆಂದು ತೋರುತ್ತದೆ! ಹಾಗಾದರೆ 
ನಾನು ಸತ್ತಿಲ್ಲ! (ಕರಿಯುವನು) ತ್ರಿಶಂಕೂ! ತ್ರಿಶಂಕೂ! 
ಎಲ್ಲಿರುವೆ? ಮಾತಾಡು! 


ಅಯ್ಯಯೋ, ಹಸಿವೆ ಬೀಮಣಾ! 

ಪಾಪ, ನಿಜವಾಗಿಯೂ ಪ್ರೇತವಾಗಿಹನು! ಇರಲಿ 
ಮಾತಾಡಿಸಿ ನೋಡುವೆನು. (ಗಾಳಿಯನ್ನು ಸಂಬೋಧಿಸಿ) 
ಮಿತುನೇ, ನೀನು ಸತ್ತಿರುವೆ; ಪ್ರೇತವಾಗಿರುವೆ; ಅದೃಶ್ಯ 
ನಾಗಿರುವೆ! 

ಇಲ್ಲ, ನಾನು ಸತ್ಲಿಲ್ಲ. ಚಳಿಯಿಂದ ಹಸಿದಿರುವೆ;- 
ಅಯ್ಯಯೋ | 

ಹಾಗಾದರೆ ನಾನು ಸತ್ತಿರುವೆ! ನಾನು ಪ್ರೇತವಾಗಿ 
ರುವೆ! ನಾನು ನಿನಗೆ ಅದೃಶ್ಯವಾಗಿರುವೆ ! 


ತ್ರಿ ಶಂಕು 


ಬೀಮಣ 


ತಿ ಶಂಕು 


ಬೀಮಣ 


ತ್ರಿ ಶಂಕು. 


ಬೀಮ 


ತ್ರಿಶಕು 
ಬೀ ಮಣ. 
ತ್ರಿ ಶಂಕು 
ಬೀಮಣ...... 
ತ್ರಿಕಾಕು 
ಬೀಮಣ 


೪ 


(ಚಿಚ್ಚಿಬಿದ್ದು ಮೇಲಕ್ಕೆದ್ದು) ಹಾಗಾದರೆ, ನೀನು ನನ್ನೊಡನೆ 
ಮಾತಾಡಿದ್ದೇಕೆ ? ನಿನಗೇನು ಬುದ್ಧಿಯಿಲ್ಲವೇ? ಸತ್ತು 
ಪ್ರೇತವಾಗಿರುವವರು ಬದುಕಿ ಬಾಳುವರೊಡನೆ ಮಾತಾಡ 
ಬಾರದೆಂದು ಗೊತ್ತಿಲ್ಲವೇ ನಿನಗೆ? 

(ತ್ರಿಶಂಕುವನ್ನು ನೋಡಿ ಗುರುತಿಸಿ, ತನ್ನಲ್ಲಿಯೇ) ಹೌದು! ಇವನೇ 
ನಮ್ಮ ತ್ರಿಶಂಕು! ಸತ್ತಿಲ್ಲ, ಪಾಪ ಬದುಕಿದ್ದಾನೆ! (ಗಟ್ಟಿ 
ಯಾಗಿ) ಮಿತ್ರನೇ, ಮಿತ್ರನೇ, ನಿನ್ನನ್ನು ಕಂಡು ನನಗೆ ಅತ್ಯಾ 
ನಂದವಾಗಿದೆ. (ಕೈಚಾಚಿ ಅವನನ್ನು ತಬ್ಬಿಕೊಳ್ಳಲು ಮುಂದೆ ನುಗ್ಗು 
ವನು.) 

(ಹೆದರಿ ಚೀತ್ಕಾರಮಾಡಿ) ಅಯ್ಯಯೋ ಪಿಶಾಚ! ಬೀಮಣ 
ಪಿಶಾಚ! ನನ್ನನ್ನು ಪೀಡಿಸಬೇಡ! ನಿನ್ನ ದಮ್ಮಯ್ಯ! (ಎಂದು 
ಕಿಡಲೆಳಸುವನು.) 

ನಿಲ್ಲು, ತ್ರಿಶಂಕು. ಎಲ್ಲಿಗೆ ಓಡುವೆ? ನಿಲ್ಲು! (ಹಿಡಿದು ಕೊಳ್ಳು 
ವನು.) 

(ಹೆದರಿ) ಅಯ್ಯಮಾ! ಸತ್ತೇ! ಸತ್ತೇ! (ಬೀಳುವನು.) 
(ತನ್ನಲ್ಲಿ) ಈ ಮುದುಕನನ್ನು ಹೆತ್ತ ಮುದಿಗೂಚಿ ಹಾಳಾಗ! 
ಏನು ಭಯ ಇವನಿಗೆ? (ಬಹಿರಂಗ) ಅಯ್ಯೋ ತ್ರಿಶಂಕು, 
ಎಷ್ಟು ಭಯ ನಿನಗೆ! ನಾವಿಬ್ಬರೂ ಬದುಕಿದ್ದೇವೆ ಕಣಪ್ಪಾ! 
(ತ್ರಿ ಶಂಕು ನಿಟ್ಟುಸಿರುಬಿಟ್ಟು ಮೇಲೆದ್ದು ದೈನ್ಯ ದೃಷ್ಟಿಯಿಂದ ನೋಡುತ್ತ) 
ಬೀಮಣ, ನಿಜವಾಗಿಯೂ ನೀನು ಸತ್ತಿಲ್ಲವಷ್ಟೇ? 

ನೀನು ಸತ್ತಿದ್ದರೆ ನಾನು ಸತ್ತಿದ್ದೇನೆ. | 

ಇಲ್ಲ, ನಿನ್ನ ದಮ್ಮಯ್ಯ! ನಾನು ನಿಜವಾಗಿಯೂ ಸತ್ತಿಲ್ಲ. 
ಹಾಗಾದರೆ ನಾನೂ ಸತ್ತಿಲ್ಲ! 

ನಿನ್ನಾಣೆಗೂ? 


ನಿನ್ನಾಣೆಗೂ! ನನ್ನಾಣೆಗೂ! ಈ ಹೆಂಡದಬುರುಡೆ ಆಕೆಗೂ! 


ತ್ರಿ ಶಂಕು 
ಬೀಮಣ 
ತ್ರಿ ಶಂಕು 


ಬೀಮಣ 
ತ್ರಿ ಶಂಕು... 


ಬೀಮಣ 


ತ್ರಿ ಶಂಕು 
ಬೀಮ 
ತ್ರಿ ಶಂಕು 


ಬೀಮಣ 
ತ್ರಿಶಂಕು 
ಬೀಮಣ. 


ತ್ರಿ ಶಂಕು 


ಬೀ ಮಣ” 


(ಅಂಗಲಾಚುತ್ತ) ಬೀಮಣ, ಬಹಳ ಹಸಿವೆ! ಅದರಲ್ಲಿಯೂ 
ಬಾಯಾರಿಕೆ! ನಿಲ್ಲಲು ಕೂಡ ಬಲವಿಲ್ಲ. (ಹೆಂಡದ ಬುರುಡೆ 
ಯನ್ನು ಅಭೀಷ್ಟಕನಯನಗಳಿಂದ ಈಕ್ಲಿ ಸುವನು.) 

(ನಗುತ್ತಾ) ಬುರುಡೆಯನ್ನು ಕಂಡು ಬಾಯಾರಿಕೆಯಾಯ್ಕೆ, ? 
ಇಲ್ಲ, ನಿನ್ನ ಕೊರಳಾಣೆ! ಗಂಟಲು ಒಣಗಿಹೋಗಿದೆ! 
ನಿಲ್ಲಲು ಕೂಡ ಆಗುವುದಿಲ್ಲ. 

ಈಗತಾನೆ ನಾಗಾಲೋಟ ಕಿತ್ತಿದ್ದೆ! 

ಅಯ್ಯೋ, ಸಾವಿನೆದರು ನೀರಡಿಕೆಯೆ? 

ಹೋಗಲಿ ಬಿಡು; ಇಗೋ ಕುಡಿ. (ಬೀಮಣನು ಬುರುಡೆ 
ಯನ್ನು ತ್ರಿಶಂಕುವಿನ ಬಾಯಿಗೆ ಹಿಡಿಯುವನು. ತ್ರಿಶಾಕುವು ಅದನ್ನು 
ಕೈಗಳಿಂದ ಹಿಡಿದುಕೊಳ್ಳಲು ಹೋಗಲು, ಬೀಮಣನು ಅದಕ್ಕೆ ಒಪ್ಪದೆ 
ಹಿಂದಕ್ಕೆ ಎಳೆದುಕೊಳ್ಳುವನು.) ನೀನು ಮುಟ್ಟಬೇಡ! ನಾನೇ 


ಶಯತ (ತಿ ಶಂಕುವಿನ ಬಾಯಿಗೆ ಸುರೆಯನ್ನು ಹೊಯ್ಯೂ 


(ಸಂತೋಷದಿಂದ ಹೊಟ್ಟಿ ನೀವಿಕೊಳ್ಳುತ್ತಾ) ಸತ್ತವನು ಬದುಕಿ 
ಬಂದೆನಯ್ಯಾ ! 

ಅದರಿಂದಲೇ ದೇವತೆಗಳು ಇದನು ಪಾನಮಾಡುವರು. 
ಇದು ಮರ್ತ್ಯಲೋಕದ ಅಮೃತವಯ್ಯಾ, ಅಮೃತ! 


ಬೀಮಣ, ಹೊಳೆಯಲ್ಲಿ ಬಿದ್ದವನು, ನೀನು ಬದುಕಿ 
ಬಂದುದು ಹೇಗೆ? 


ನೀನು ಬಂದಂತೆ. 

ನಾನು ಬರಲಿಲ್ಲ; ಗೆಂಗಮ್ಮ ದಡ ಕಾಣಿಸಿದಳು. 
ನಾನು ಈಜಿ ಈಜಿ ನೆಲ ಸೇರಿದೆ, 

ಉಳಿದವರು? 

ಗಂಗಮ್ಮನ ಪಾಲು! 


ತ್ರಿಶಂಕು 


ಬೀಮ. 


ತಿ ಶಂಕು 
ಫೆ 
ಬೀಮುಣ 


ತಿ ಶಂಕು 
ಖಿ 


ಬೀಮಣ 


ತ್ರಿ ಶಂಕು 


೬ 


ಶಿವನಾಯಕರು, ರಣನಾಯಕರು ಎಲ್ಲ ಮುಳುಗಿದರೇ? 
ನನಗೆ ಗೊತ್ತಿಲ್ಲ. ಉಳಿದವನು ನಾನೊಬ್ಬನೇ ಎಂದು 
ತಿಳಿದಿದ್ದೆ. ಜೊತೆಗೆ ನೀನೂ ಒಬ್ಬನು ಬದುಕಿಬಿಟ್ಟಿದ್ದೀಯೆ ! 
ಅವರ ಗತಿ ಏನಾಯಿತೆಂದು ನೋಡಬೇಕಲ್ಲಾ, ಮತ್ತೆ. 
ಅದಕ್ಕೇನು ಮಾಡಬೇಕು ? ಹೇಳು! 

ಮಾಡುವುದೇನು! ಹುಡುಕುವುದಪ್ಪಾ! ನೀನು ಈ ದಿಕ್ಕಿನಲ್ಲಿ 


ಹುಡುಕು. ನಾನು ಈ ದಿಕ್ಕಿನಲ್ಲಿ ನೋಡುವೆನು. 
(ತೆರಳಲೆಳಸುವನು) 


ಎಚ್ಚರಿಕೆ, ತ್ರಿಶಂಕು, ಎಚ್ಚರಿಕೆ! ಇದೇನೋ ಅದ್ಭುತ 
ದ್ವೀಪ! (ಗಾನ ಕೇಳಿಸುವುದು) ಕೇಳಿದೆಯಾ ಯಾರೋ 
ಹಾಡುವರು! 
ಮನುಷ್ಯರಿರಲಾರರು | ಕಿನ್ನರರಿರಬೇಕು | 

[ಇಬ್ಬರೂ ಒಂದೊಂದು ಕಡೆಗೆ ಹೋಗುವರು.] 


ದೃಶ್ಯ ೨ 


[ದ್ವೀಪದಲ್ಲಿ ಭೈರವನಾಯಕನ ಗುಹೆಯ ಮುಂದುಗಡೆ, ನೀಳವಾದ ಗಡ್ಡದಿಂದ 


ಪನಿ ತ್ರತರನಾಗಿ 


ಬರುವರು.] 


ತೋರುವ ಭೈರವನಾಯಕನೂ, ಆತನ ಮಗಳು ಗೌರಾಂಬೆಯೊ 


ಗೌರಾಂಬೆ (ಉದ್ವೇಗದಿಂದ) 


ಭೈರವ 


ತಂದೆಯೇ, ನಿನ್ನ್ನ ಮಂತ್ರದ ಬಲದೊಳೀ ದೊಡ್ಡ 
ಬಿರುಗಾಳಿ ಎದ್ದಿರುವುದಾದೊಡೆ ತವಿಸದನು. 
ಕತ್ತಲೆಯ ಕಾರುತಿದೆ ಬಾಂದಳೆವು; ಹುಚ್ಚೆದ್ದ 
ವಾಹಿನಿಯು ಗಿರಿಶಿಖರಗಳ ಮುಟ್ಟಿ ಜೀರುತಿದೆ, 
ಎಚ್ಚರಿಸುತಲ್ಲಿ ಮಲಗಿಹ ಗುಡುಗು ಮಿಂಚುಗಳ! 
ಬಿರುಗಾಳಿಯಲಿ ಸಿಲುಕಿ ನಮ್ಮ ಈ ದ್ವೀಪವೂ 
ವಿಂಡಿದ ಬೀಣೆಯ ತಂತಿಯಂದದಲಿ ನಡುಗುತಿದೆ. 
ಆರ್‌ೌದ್ರ) ದೃಶ್ಯವನು ನಾ ನೋಡಲಾರೆ! 
ನೆನೆಯಲಾರೆ! ಕಿರಿಯ ದೋಣಿಯು ತೆರೆಗಳಗ್ರದಲಿ 
ಸುಳಿಗಾಳಿಯಲಿ ಸಿಲ್ಕಿ ಸುತ್ತುವ ತರಗಿನಂತೆ 
ಕಂಪಿಸಿತು, ತತ್ತರಿಸಿ ಚಿಮ್ಮಿದುದು! ಹೋ ಎಂದು 
ಬಡಜೀವಿಗಳು ಕೂಗುತಿರಲೊಡನೆ ಮುಳುಗಿದುದು ! 
—ಫುಣ್ಯಾತ್ಮರೊಬ್ಬರೂ ಇರಲಿಲ್ಲವೇ ಅಲ್ಲಿ?-- 

ನಿನ್ನ ಮಂತ್ರದ ಶಕ್ತಿ ನನಗಿದ್ದಪಕ್ಟದಲಿ 
ಹೊಳೆಯನಿಳೆಯಿಾಂಟುವಂದದಿ ಮಾಡಿ ದೋಣಿಯನು 
ಪೊರೆಯುತಿದ್ದೆ ! 


(ಮುಗುಳ್ನಗೆಯಿಂದ) ತಾಳ್ಮೆಯಿಂದಿರು ತಾಯಿ; ಇನ್ನೇನು 
ಭಯವಿಲ್ಲ. ನಿನ್ನ ಪೂವೆದೆಯಳಲ ಪರಿಹರಿಸಿ 


 ಸಂತವಿಡು. 


ಗೌರಾಂಬೆ 


ಅಯ್ಯೋ ಎಂತಹ ದುರ್ದಿನವಿದು! 


ಭೈರವ 


ಗೌರಾಂಬಿ 


ಭೈರವ 


ಲೆ 


ಭಯಮೊಂದುವಮಿಲ್ಲ; ಕೇಡಾರ್ಗಮಿಲ್ಲ; 

ನಿರ್ನೆರಂ ನೀನೇತಕಿಂತು ಬೆದುರುವೆ, ಮಗಳೆ? 
ನಿನಗಾಗಿ, ಎನ್ನ ಮುದ್ಮಿನೆ ಮಗಳೆ, ನಿನಗಾಗಿ, 
ನಿನಗೋಸುಗವೆ ನಾನು ಇಂತೆಲ್ಲಮೆಸಗಿರ್ಪೆ. 
ನೀನರಿಯೆ, ಮುದ್ದಿನ ಕುಮಾರ್ತೆಯೇ, ನೀನರಿಯೆ: 
ನಾನಾರು? ನೀನಾರು? ಬಲ್ಲಿಂದ ನಾವಿಲ್ಲಿ 
ಗೈತಂದಿಹೆವು? ಎಂಬುದಾವದನು ನೀನರಿಯೆ! 

ನಿನ್ನ ತಂದೆಯು ಕಿರಿಯ ಗುಹೆಗೊಡೆಯನೆಂಬುದನು 
ಮಾತ್ರವೇ ನೀಬಲ್ಲೆ. ಮತ್ತಾವುದನು ಅರಿಯೆ. 
ಇನ್ನೆವರಮರಿವಾಸೆ ಇರಲಿಲ್ಲ; ಬರಲಿಲ್ಲ. 


(ಗಂಭೀರವಾಗಿ) 
ಬಂದಿಹುದು |! ಹೊತ್ತಿಂದು ಬಂದಿಹುದು. ನನ್ನಿಯನು 
ನಿನಗೊರೆವ ಸಮಯ ಬಳಿಸಾರಿಹುದು--ಬಾ ಇಲ್ಲಿ, 
ನನ್ನ ಮಂತ್ರದ ಕವಚವನ್ನೆಳೆದು ಕೆಳಗಿರಿಸು 

(ಹಾಗೆ ಮಾಡುವಳು.) 
ಹಾಗೆ; ಮಂತ್ರವು ಅಲ್ಲಿ ಬಿದ್ದಿರಲಿ--ಕಣ್ಣೊರಸಿಕೊ, 
ಶಾಂತಳಾಗು :--ನೀನು ನೋಡಿದ ದೋಣಿ ಮುಳುಗಿಲ್ಲ; 
ಅಲ್ಲಿದ್ದ ಜನರ ಕೂದಲು ಕೂಡ ಕೊಂಕಿಲ್ಲ. 
ನನ್ನ ಮಂತ್ರದ ಬಲದಿ ಮಾಯೆಯನು ಬೀಸಿದೆನು; 
ಬಿರುಗಾಳಿ ಬೀಸಿದೊಲು, ಮಿಂಚು ಮಿಂಚಿದ ತೆರದಿ, 
ಗುಡುಗು ಮೊಳಗಿದವೋಲು, ದೋಣಿಯು ಮುಳುಗಿದಂತೆ, 
ಕಣ್ಣಳಿಗೆ ತೋರಿದುದು. ಬೆದರದಿರು ಗೌರಾ; 
ಕಿವಿಗೊಟ್ಟು ಇಸೇಳು, ನಮ್ಮ ಹಿಂದಿನ ಕತೆಯ 
ಹೇಳುವೆನು. ಅಂದದನು ಸಂಪೂರ್ಣಗೈಯುವೆನು. 


ಗೌರಾಂಬಿ ಎನಿತೊಸಲ ಕತೆಯನೊರೆಯಲು ತೊಡಗಿ, ನಿಲ್ಲಿಸಿಹೆ. 


" ಬಂದಿರಲಿ, ಮುಂದೆ ಹೇಳುವೆನದನು' ಎಂದುನಸಿರಿ 
ನಿದ್ದೆಮಾಳ್ಪೆನ್ನ ಬಯಕೆಯನೆಳ್ಹರಿಸಿ ಕೆಣಕಿಹೆ. 


ಭೈರವ 


೫ೌರಾಂಬೆ.. 


ಷಿ 
ಭೈರವ 


ಗೌರಾಂಚಿ- 


ಭೈರವ 


ಗೌರಾಂಚಿ 


ಭೈರವ 


_ 


ಕತೆಯ ಹೇಳುವ ಕಾಲವೀಗಳ್ಳಿತಂದಿಹುದು. 
ಕಾಲವೇ ನಿನ್ನ ಕಿವಿಗಳ ತೆರೆಯುತಿಹುದು. 
ಹೇಳು, ಕಿವಿಗೊಟ್ಟು ಕೇಳು. ಈ ಗುಹೆಗೆ ನಾವು 
ಬರುವ ಮುನ್ಲಿನಾ ಕಾಲದ ನೆನಪಿದೆಯೇ ನಿನಗೆ? 
ನಿನಗೆ ನೆನವಿರಲಾರದು : ನೀನಾಗ ಸಣ್ಣವಳು, 
ಮೂರು ವರ್ಷದ ಹುಡುಗಿ! 
ನೆನಪಿರ್ಪುದಪ್ಪಾ 

ನೆನೆಪಿಹುದು. 

ಇಲ್ಲಿ೦ದ? ಯಾರಿಂದ? ಏತರಿಂದ? 
ನಿನಗೆ ನೆನಪನು ತರುವ ಚಿತ್ರಮೇ ನಾಡೊಡಂ 
ಮನದಿ ಮೂಡಿದರದನು ಹೇಳು. (ಗೌರಾಂಬೆಯತಿ 

ಚಿಂತಿಸುವಳು.) 


ದೂರದಲಿ, 
ನೆನಪಿನ ದಿಗಂತದಲಿ ಮಸುಕಾದ ಕನಸಿನೊಲು 
ಮುಬ್ಬ್ಚಾಗಿ ಮಿಣುಕತಿಹುದಾ ಚಿತ್ರ !--ಐದಾರು 
ಹೆಣ್ಣಳೆನ್ನನು ಸಲಹಲಿರುತಿರ್ದರಲ್ಲವೇ? 
ಅಹುದಹುದು. ಅದಕಿಂತ ಮಿಗಿಲಾದ ಸೌಭಾಗ್ಯ 
ಮೆಮಗಿತ್ತು.- ಇರಲಿ, ನಿನಗದರ ನೆನಪಾದುದೆಂತು? 
ಕತ್ತಲೆಯು ಕವಿದಿರ್ಪ ಕಳೆದ ಕಾಲದ ಗಬ್ಬದಲಿ 
ಮತ್ತೇನು ತೋರುತಿದೆ? ಇಲ್ಲಿಗೈತರ್ಪಾಗ 
ನಾವೆಂತು ಬಂದೆವದ ಹೇಳು. 
(ಯೋಚಿಸಿ) ನೆನಪಿಲ್ಲ. 
ಅಂದಿಗೆ ಹನ್ನೆರಡು ವರುಷಗಳ ಹಿಂದೆ, 
ಗೌರಾಂಬೆ, ಹನ್ನೆರಡು ವರುಷಗಳ ಹಿಂದೆ, 
ನಾನು ಕೆಳದಿಯನಾಳ್ವ ನಾಯಕನಾಗಿದ್ದೆ. 
ನಾನರಸು, ನೀನರಸುಕುವರಿಯಾಗಿದ್ದೆ. 


ಗೌರಾಂಬೆ..... 


ಭೈರವ 


ಗೌರಾಂಬೆ..... 


ಭೈರವ 


ಗೌರಾಂಬೆ..... 


ಭೈರವ 


೧೦ 


(ಕಣ್ಣರಳಿಸಿ ಕೌತುಕದಿಂದ) 
ನೀವೆನ್ನ ತಂದೆಯಲ್ಲವೆ, ಜೀಯ? 


ಇಂತೇಕೆ ಪ್ರಶ್ನಿಸುವೆ ? ನಿನ್ನ ಮ್ಮ ಹದಿಬದೆಯು! 
ನೀನೆನ್ನ ಮಗಳೆಂದು ಹೇಳಿದವ 'ಳವಳೆಯೆ 2 
ನ್ನ ತಂದೆಯೆ ಕೆಳದಿಯೊಡೆಯನಾಗಿದ್ದ ; 
ನೀನರಸು ಕುವರಿಯಾಗಿದ್ದೆ. 
ಶಿವ ಶಿವಾ! 

ಯಾರ ಪಾಪವು ನಮ್ಮನಿಲ್ಲಿಗೊಯ್ಲಿತು. ಅಥವಾ 
ನಮ್ಮ ಪುಣ್ಯವೊ ಏನೊ? 

ಪಾಪ ಫುಣ್ಯಗಳೆರಡು, 
ಪ್ರಿಯ ಪುತ್ರಿ. ಪಾಪವೆಮ್ಮನು ಹೊರಗೆ ತಳ್ಳಿ ದುದು ; 
ಪುಣ್ಯವೆಮ್ಮನೀಯೆಡೆಗೊ೦್ಬಿತು! 

ಹರ ಹರಾ! 
ನಿನಗಳಲನೆನಿತಿತ್ತೆನೋ ಏನೊ ನಾನಂದು? 
ಮುಂದಾದುದೇನು? ಹೇಳಪ್ಪಾ! 

ಎನ್ನ ನುಜನು, 

ನಿನ್ನ ಕಕ್ಕನು, ರುದ್ರನೆಂಬುವನು--ಸರಿಯಾಗಿ 
ಕೇಳು ಆ ತಮ್ಮನೆಯೆ ಎಮ್ಮ ದುರ್ಗತಿಗೆ 
ಕಾರಣನು. ಒಂದೆ ಪೊಡೆಯೊಳೆ ಪುಟ್ಟಿ, ಒಬ್ಬಮ್ಮ 
ನಿತ್ತ ಮೊಲೆಯನೆ ಈಂಟಿ ಬೆಳೆದ ಆ ಸೋದರನೆ 
ಕಡುವೈರಿಯ ಪ್ಪುದೇ 7--ನಿನ್ನನುಳಿದರೆ, ತಿರೆಯೊ 
೬ ಎರಡನೆಯ ಒಲ್ಲೆ ; ಆತಂಗೆ 
ಪ ಪ ಗಳಲ್ಲಿ ಚೆಸಕಾಂತ ಎನ್ನ 
ನೆಲದ ಪೊರೆಯನು ಪೊರಿಸಿ, ನಾನು ವೇದಾಧ್ಯಯನ, 
ಯೋಗ ಮೊದಲಹ ಗುಪ್ತ ಸಾಧನೆಗಳಲಿ ತೊಡಗಿ 


ಗೌರಾಂಬಿ- 
ಭೈರವ 


ಗೌರಾಂಬಿ 


ಭೈರವ 


೧೧ 


ಮೈಮರೆತೆ. ನಿನ್ನ ಆ ಠಕ್ಕು ಚಿಕ್ಚಪ್ಪನು--- 
ನಾ ಹೇಳುವುದನೆಲ್ಲ ಕೇಳುತಿಹೆಯೇನು? 


ತಂದೆಯೇ, ಕಿವಿಯಾಗಿ ಕೇಳುತಿಹೆನು! 


ಇ.೦ತಿರಲು ರಾಜ್ಯಭಾರದ ಗುಟ್ಟುಗಳನೆಲ್ಲ 
ತಾನರಿತು: ಏರಿದವರನು ಕೆಳಗೆ ತಳ್ಳುವುದು; 
ಬಾಲವಲ್ಲಾಡಿಸುವ ಕುನ್ನಿಗಳನೆತ್ತುವುದು ; 
ಗೊಂಬೆಗಳ ತೆರದಿಂದೆ ಅಧಿಕಾರಿಗಳನೆಲ್ಲ 
ತನ್ನ ತಾಳಕೆ ತಕ್ಕ. ರೀತಿಯಲಿ ಕುಣಿಸುವುದು ; 
ಇತ್ಯಾದಿ ರಾಜ್ಯತಂತ್ರುದ ಮರ್ಮಗಳನೆಲ್ಲ 
ತಾನರಿತು, ಹೆಮ್ಮ ರಳೆ ಬಂದಿಳಿಕೆ | ಹಿಡಿದಂತೆ. 
ನನ್ನರಸುತನಕವನು ಮೆಲುಮೆಲನೆ ಕಾಲಿಟ್ಟು 
ನನ್ನ ಸತ ಶವನೆಲ್ಲ ಹೀರತೊಡಗಿದನು... 
ನೀಸೆಲ್ಲಿಯೋ ನೋಡುತಿರುವೆ! 

ಇಲ್ಲಪ್ಪಾ, ಮನಸಿಟ್ಟು 
ಆಲಿಸುವೆ. 


ಕೇಳಮ್ಮ, ಕಿವಿಗೊಟ್ಟು 1 ಕೇಳು. 
ನಾನಿಂತು ಲೌಕಿಕ ವಿಚಾರಗಳ ತೊರೆದು 
ಆತ್ಮಕಲ್ಕ್ಯಾಣದಲಿ ತೊಡಗಿರಲು, ನನ್ನನುಜ- 
ನೆದೆಯಲ್ಲಿ ಕೆಟ್ಟೆ ಬಯಕೆಯು ಬೆಳೆದು, ಮರವಾಯ್ಕು. 
ನಾನೆನಿತು ಹಿರಿದಾಗಿ ತಮ್ಮ ನನು ನಂಬಿದೆನೊ 
ತಮ್ಮನ ದುರಾಶೆಯೂ ಅದಕೆ ಇರ್ಮಡಿಯಾಯ್ತು, | 
ರಾಜ್ಯದಾದಾಯವೆಲ್ಲವು ಅವನ ಕೈಸೇ ರಿ, 
ದೊರೆಯ ಬಲವದರೊಡನೆ ಗೆಳೆತನವ ಚೆಳೆಯಿಸೆ- 
ಮುಂದೇನು ? ಧನಮದದ ಬೆನ್ನಿನೊಳೆ ದರ್ಪಮದ 
ಹುಟ್ಟಿ ಿದೊಡೆ ಸದ್ದು ಸಣವು ದುರ್ಗುಣ ಬಳೆ ; ತಿರುಗುವುದು... 
ತಂತ ಸುತ್ತಾ ತಾನೆ ಭಖನತಿಯೆಂದು 


ಗೌರಾಂಬೆ..... 


ಭೈರವ 


ಗೌರಾಂಬೆ.... 
ಭೈರವ 


ಗೌರಾಂಬೆ.. 


ಭೈರವ 


೧೨ 


ನಂಬಿದನು. ಬಾಹ್ಯದಲಿ ನಮ್ರತೆಯನಭಿನಯಿಸಿ 
ತನ್ನ ವಾಣಿಯೆ ರಾಜವಾಣಿಯೆಂಬಂದದಲಿ 
ನಬಿಸತೊಡಗಿದನು. ಇಂತು ಬಚೆಳೆದುದವನಾಸೆ 


ನೀನೆತ್ತ ನೋಡುತಿಹೆ? 
ಇಂ೦ದ್ರಿಯಗಳನಿತುಮು೦ 


ಕಿವಿಯಾಗಲೆಳಸುವುವು ಈ ಕತೆಯನಾಲಿಸೆ! 
ಇಂತೆಸಗಿ, ನಗರದರಸನ ಕೂಡೆ ಮಾತಾಡಿ, 
ಒಳಸ೦ಚುಗಳ ನಡೆಸಿ, ಕಪ್ಪುಮಂ ಕೊಡಲೊಪ್ಪಿ, 
ಮಣಿಯದೆಯೆ ನಿಂತಿರ್ದ ಕೆಳದಿಯ ಕಿರೀಟವಂ 
ಪರರಾಯರಡಿಗಿಡಲು ಒಪ್ಪಿ--ಹಾ ಕೆಳದಿ! 
ನನಗೆ ಬಲವಿಲ್ಲೆಂದು, ನನಗರಸುತನ ತಕ್ಕು- 
ದಲ್ಲೆ೦ದು, ನನಗೆ ಹೊತ್ತಗೆಗಳೆಯೆ ಸಾಕೆಂದು, 
ನನ್ನ ನಲ್ಲಿಂದಟ್ಟಿ ಬೇಕೆಂದು ನಿಚ್ಚಯಿಸಿ 

ಶಿವ ಶಿವಾ! 

ನೋಡು, ಮಗಳೇ ನೋಡು; ಚಿಕ್ಕಪ್ಪುನೆಸಗಿದುದು 
ಧರ್ಮವೆ? ವಿಚಾರಿಸು! ಅವನೆನಗೆ ಸೋದರನೆ? 
ನನ್ನಜ್ಜಿ ಈುಟಿಲೆಯೆಂದಾನು ಊಹಿಸಲಾರೆ! 
ಗೋವುಗಳ ಬಸಿರಿನಲಿ ಕುನ್ನಿಗಳು ಬಂದಪವು! 
ಬಿಂಹಗಳ ಗಬ್ಬದಲ ಹುಲುನರಿಗಳುದಿಸಿಹವು! 
ಮೇಲೆ ನಡೆದುದ ಕೇಳು: ನನಗೆ ಅರಿಯಾಗಿರ್ದ 
ನಗರದರಸನು ರುದ್ರುನಾಡಿದಾ ನುಡಿಗಳಿಗೆ 
ನೆರವನೀಯಲು ಸಮ್ಮ ತಿಸಿ, ನಟ್ಟಿರುಳಿನಲ್ಲಿ 
ಸೇನೆಯೊಡನೈತಂ೦ದು ಕೆಳದಿಯನು ಮುತ್ತಿದನು. 
ರುದ್ರುನಾಯೆಕನೆಮ್ಮ ಕೋಂಟಿ ಹೆಜ್ಜಾಗಿಲನು 
ತೆರೆಯಲಾನರಿಯದೆಯೆ ಅರಿಯ ಸೆರೆಯಾಳಾದೆ ! 
ಅಳುತಿರ್ದ ಮಗುವಾದ-ನಿನ್ನನುಂ ಎನ್ನನು೦ 
ಕೊಂಡೊಯ್ದರಾಳುಗಳು. 


೧೩ 


ಗೌರಾಂಬಿ (ನೀರವವಾಗಿ ರೋದಿಸುತ್ತ) ವಿಶ್ವಾಸ ಘಾತಕರು ! 


ಭೈರವ 


ಗೌರಾಂಬೆ- 


ಭೈರವ 


ಗೌರಾಂಚಿ 


ಭೈರವ, 


ಅಂದೆಂತುಟತ್ತೆನೋ ಅದನರಿಯೆ ; ಅದಕಾಗಿ 
ಇಂದಾದರು೦ ಕಂಬನಿಯ ಕರೆವೆ. ಈ ಕತೆಯ 
ಕೇಳ್ದೆನ್ನ ಕ್ಸ ಹೃದಯ ವಂ, ತೊಯ್ದ ರಿವೆಯಂ ಪಿಂಡಿ- 
ಪರಪ ಆರೊ ಹಿಂಡಿದವೋಲಾಗುತಿದೆ! 


(ಅವಳ ತಲೆಯನ್ನು ಕೈಯಿಂದ ತಡವುತ್ತ) ಕೇಳು ಮುಂದಿನ ಕತೆಯ: 
ನಾವಿಲ್ಲಿಗೆಂತು ಬಂದೆವು ಎಂಬುದನು ತಿಳಿವೆ. 
ಇಂದಿಲ್ಲಿ ನಡೆಯುವೀ ಕತೆಗಾಗಿ ಹಿಂದಿನಾ 
ಕತೆಯ ನಿನಗೊರೆದೆ. 
ಸೆರೆಸಿಕ್ಕ ದೆವಿ್ಮಾರ್ರರನು 
ಅವರು ಕೊಲ್ಲದೆ ಮಾಣ್ಮರೇಕೆ? 


ಸರಿಯಾಗಿ 
ಹೇಳಿರುವೆ; ಒಳ್ಳೆಯ ಪ್ರಶ್ನೆಯಿದು. ಗೌರಾಂಬೆ, 


ಅಂತೆಸಗೆ ಅವರಿಗೆಲ್ಲಿಯ ಕೆಚ್ಚು? ಭೈರವನು 
ದೇಶದೊಲ್ಮೆಗೆ ಪಾತ್ರನಾಗಿದ್ದನೆಂಬುದನು 
ತಿಳಿದಿದ್ದರವರೆಲ್ಲ. ಕೆಂಪಾದ ಪಾಪವನು. 
ಮರಳಿ "ಕಡುಗೆಂಪಾಗಿ ಮಾಡಲಂಜಿದರು. 


ಎವಿತ್ಮಾರ ರನು ಡೇಶದಿಂ ದೂರ ಕೊಂಡೊಯ್ದು 


ಹರಕು ಹರಿಗೋಲೊಂದರೊಳು ಹಾಕಿ, ನೆಕೆತುಂಬಿ 
ಭೋರ್ಗರೆದು ಹರಿದಿರ್ದ ಹೊಳೆಯಲ್ಲಿ ನೂಂಕಿದರು. 
ಜಡಿಮಳೆಯು ಹೋ ಎಂದು ಸುರಿದಿತ್ತು; ಬಿರುಗಾಳಿ 
ಬಲೆಗೊಳಗಾದ ಕೇಸರಿಯಂತೆ ಗರ್ಜಿಸಿತ್ತು. 
ವಿುತ್ತುವಿನ ನಾಲಗೆಗಳಂದದಲಿ, ವೀಚಿಗಳು 

ತೇಲುತಿಹ ಹರಿಗೋಲ ನುಂಗಲೆಳಸಿದುವು. 


ಅಪ್ಪಾ, ನಿನಗೆನಿತು ಅಳಲನಿತ್ತೆನೊ ನಾನು? 


ಅಂತೆನ್ನದಿರು ನನ್ನ ದೇವತೆಯೆ, ನಿನ್ನಿಂದ, 
ನಿನ್ನಿಂದಲೇ ಬದುಕಿದೆನು. ಮುಗಳುನಗೆಯಿಂದ 


೧೪ 


ನೀನೆನ್ನ ಹುರಿದುಂಬಿಸಿದೆ. ನಿನ್ನ ಕಣ್ಟೆಳಗೆ 
ಬಟ್ಟೆದೋರಿದುದೆನಗೆ ; ಬಲ್ಲೆಯನು ನೀಡಿದುದು. 

ಗೌರಾಂಬೆ ಈ ದ್ವೀಪದೆಡೆಗೆಂತು ಬಂದುದು ನಾವು? 

ಭೈರವ ಈಶ್ವರನ ದಯೆಯಿಂದ ! 
ಜಯದೇವನೆಂಬೊಬ್ಬ ಮುದಿಯ ಸರದಾರನು 
ಕರುಣೆಯಲಿ ಗುಟ್ಟಾಗಿ ಅನ್ನಪಾನಂಗಳನು 
ದೋಣಿಯೊಳಗಿಡಿಸಿದನು. ಬೇಕಾದ ವಸನಗಳ- 
ನೆಲ್ಲಮು೦ ನೀಡಿದನು. ಅದರಿಂದಿನ್ನೆ ವರಂ 
ಬದುಕಿಹೆವು. ಸದ್ಗುಣಿಯು, ಪಾಪಭೀರುವು ಅವನು! 
ಗ್ರಂಥಗಳಲೆನಗೊಲ್ಮೆ ಎಂಬುದನು ತಿಳಿದವನು 
ಜೆಳದಿಗಿಂತಲು ಎನಗೆ ಮಿಗಿಲಾದ ಬೆಲೆಯುಳ್ಳ 
ಸೃತಿಗಳನು ನೀಡಿದನು. 

ಗೌರಾಂಬೆ... ಪುಣ್ಯಾತ್ಮನಾತನನು 
ಎಂದಾದೊಡ೦ ನಾನು ನೋಡುವೆನೆ? 

ಭೈರವ ಮಗಳೆ, ನನಗೆ ಹೊತ್ತಾಯ್ತು, (ಮಂತ್ರಕವಚವನ್ನು ಥರಿಸಿ) 
ನಾನಿಂದು ಮಾಡಬೇಕಾದ ಕಾರ್ಯ ಬಹಳವಿದೆ. 
ಕತೆಯ ತುದಿಯನು ಹೇಳಿ ಮುಗಿಸುವೆನು. ಹರಿಗೋಲು 
ಇರುಳೆಲ್ಲ ತೇಲಿ, ನೇಸರು ತನ್ನು ಪೊಂದೇರ 
ನಡರಿ ಮೂಡುವೆಟಿ ನ ನೆತ್ತಿಗ್ಗೆತಹ ಮುನ್ನ, 
ಎಚ್ಚರುವ ತಿರೆವೆಣ್ಳು ಮೆಲ್ಲನೆಮೆದೆರೆಯುತಿರೆ, 
ಮುಂಬೆಳಗು ಮೈದೋರಿ ಬನಗಳನು ಬೆಳಗುತಿರೆ, 
ವಿಹಂಗಮಗಳಿಂಚರದ ಹೊನಲುಕ್ವು ಬರುತಿರಲು, 
ತಣ್ಣನೆಯ ಸುಸಿಲುಸಿರು ಒಯ್ಯನೆ ತೀಡುತಿರೆ, 
ಬಂದು ಈ ದ್ವೀಪವನು ಸೇರಿದುದು. ನಾನಿಲ್ಲಿ 
ಈ ಗುಹೆಯನೆಲೆವನೆ ಮಾಡಿ ನಿನ್ನನು ಪೊರೆದೆ. 
ನಿನಗಾನೆ ಗುರುವಾಗಿ ಅರಸುಕುವರಿಯರರಿಯ-. 
ಲಾರದಿಹ ಎನಿತೆನಿತೊ ಬಿಜ್ಜೆಗಳ ನಿನಗಿತ್ತೆ. 


೧೫ 


ಗೌರಾಂಬಿ ತಂದೆಯೇ, ನಾನಿನಗೆ ಚಿರಜುಣಿಯು--ಆದರೆ 


ಭೈರವ 


ಭೈರವ 


ಬಿರುಗಾಳಿಯನ್ನೇತಕೆಬ್ಬಿ ಸಿದೆ? ಎ೦ಬುದಕೆ 
ಕಾರಣವನೀನೊರೆಯಲಿಲ್ಲ, _ 

ಅಂತಪ್ಪೊಡಾಲಿಸು : 
ವಿಧಿಯ ನಿಯಮದಿ, ಮಗಳೆ, ನನ್ನ ಆ ಶತ್ರುಗಳು 
ಹೊಳೆಯ ನಡು ದೋಣಿಯಲಿ ಕುಳಿತು ಬಂದುದ ಕಂಡೆ. 
ಅಮೃತಗಳಿಗೆಯನೇಕೆ ಬಿಡಲೆಂದು ಬಗೆದು 
ಮಂತ್ರ ಶಕ್ತಿಯ ಒಲದಿ ಬಿರುಗಾಳಿಯೆಬ್ಬಿಸಿದೆ. 
ಈಗ ಪ್ರಶ್ನೆಯು ಸಾಕು. ಮುಂದೆಲ್ಲ ತಿಳಿಯುವುದು. 
[ಗೌ ರಾಂ ಬೆಯೆನ್ನು ಮುಟ್ಟುವವನು. ಆಕೆಗೆ ನಿದ್ದೆ ಬರುವುದು.) 
ನಿದ್ದೆ ಬರುತಿದೆ ನಿನಗೆ. ಒಳ್ಳೆಯದು ಮಲಗು. 
[ಗೌರಾಂಬೆ ಮಲಗುವಳು. ಭೈರವನಾಯಕನು ಆಕಾತದ ಕಡೆ ನೋಡಿ] 
ಬಾ, ಈಗ; ಕಿಂಕರನೆ ಸಿದ್ಧವಾಗಿಹೆನು ! 

[ಮಾಂಯಾವಿಯಾದ ಕಿನ್ನ ರನು ಬರುವನು.] 
ಒಯಮಕ್ಕೆ |! ಎನ್ನೊಡೆಯ ನಿನಗೆ ಗೆಲವಕ್ಕೆ | 
ನಿರವಿಪುದನೆಸಗಲೈತಂದಿಹೆನು: ಬಾಂದಳದಿ 
ಹಾರುವೆನು; ಕಡಲುಗಳನೀಜುವೆನು; ಬೆಂಕಿಯಲಿ 
ಮುಳುಗುವೆನು; ಮುಗಿಲುಗಳನಾಳುವೆನು. ಮೇಣೇನಂ 
ನೀನೆನಗೆ ಬೆಸವೇಳ್ನೊಡದನೆಸಗುವೆನು ನಾನು. 
ಆವಗಂ ನಾ ನಿನ್ನ ಕಂಕರನು. 
ಕಿನ್ನರಾ 

ನಾಂ ಪೇಳ್ದುದನಿತುಮಂ ಎಸಗಿ ಬಂದಿರ್ಪೆಯೇಂ? 
ಅಂತೆಯೇ ಇನಿತುಮಂ ತಪ್ಪದೆಯೆ ಎಸಗಿದೆನು : 
ದೊರೆಯ ದೋಣಿಯನಡರಿ ಹಿಂದುಗಡೆ ಮುಂದುಗಡೆ 
ಕುಣಿಕುಣಿದು ಹಾರಾಡಿ ಹೋರಾಡಿ ಚೀರಾಡಿ 
ಅಂಬಿಗರ ಮೆದುಳಿನಲಿ ಮದಿರೆಯಾಗಾಡಿದೆನು. 
ತರುವಾಯ ಬನಗಳು ಮಲಗುವಂತೆ ಬಿರುಗಾಳಿ- 


ಭೈರವ 


೧೬ 


ಯಾಗಿ ಬೀಸಿದೆನು. ಕರ್ಮುಗಿಲಾಗಿ ಗಗನದಲಿ 
ಕಿಕ್ಕಿರಿದೆ. ಮಿಂಚಾಗಿ ಮಿಂಚಿದೆನು. ಮೊಳಗಾಗಿ 
ಗುಡುಗಿದೆನು ಬೆಟ್ಟಿಗಳ ಗಬ್ಬ ನಡುಗುವಂತೆ. 
ಏರಗಿದೆನು ಸಿಡಿಲಾಗಿ ಬಂಡೆಗಳು ಬಿರಿವಂತೆ. 
ತರುವಾಯ ನೀರಿನಲೆಗಳ ಹೊಕ್ಕು ದೋಣಿಯನು 
ನಡುಗಿಸಿದೆನುಡುಗಿಸಿದೆ. ನಂಜುಗೊರಲನ ಹಣೆಯ 
ಕಣ್ಣಿಗಿಮ್ಮಡಿಯಾದ ಬೆಂಕೆಯಂದದಿ ಕಡೆಗೆ 
ನಾವೆಯನು ಮುತ್ತಿದೆನು. ಗುಡುಗುಡಿಸಿ ಭೋರಿಡುತ 
ಮುಗಿಲಿನಲಿ ಕಲ್ಲಾಗಿ ಬೀರಿದೆನು, ಬಿಕ್ಕಿದೆನು! 
ಹಗಲಿನಲಿ ಇರುಳಿಣಿಕಿದಂತೆಸಗಿ, ಮರಳಿ 
ಇರುಳಿನಲಿ ಹಗಲಿಣಿಕಿದಂತೆಸಗಿ ಎಲ್ಲರನು 
ಮಾಯೆಯಿಂ ಮುಚ್ಚಿದೆನು. ಅವರವರ ಪಾಪಗಳ- 
ನಾಯ್ಜ್ಚಲಗುಗಳ ಸಮೆದು ಚುಚ್ಚಿದೆನು | 

ಭಲಾ! ವೀರ ಕಿನ್ನರ! 
ಬಗೆ ಬಟ್ಟೆಗೆ ಡದೆ ಪುರ್ಚಿಗೀಡಾಗದೆಯೆ 
ಮಾಯೆಗೊಳಗಾಗದವರಿರ್ದರೇ ಅವರಲ್ಲಿ? 
ಹುಚ್ಚಾಗದಿದ್ದವನು ಒಬ್ಬನಾದರು ಇಲ್ಲ. 
ಗೋಳಾಡದಿರ್ದವರ ನಾ ಕಾಣಲಿಲ್ಲ. ಆ 
ಅಂಬಿಗರನುಳಿದು ಮಿಕ್ಕವರೆಲ್ಲ ಮುಡಿಗೆದರಿ 
ಸುತ್ತಲಿಂ ಮುತ್ತಿಬಂದಗ್ಗಿಯನು ಕಂಡಳು 
ನೊರೆಯೆದ್ದತೆರೆಗಳಲಿ ಧುಮುಕಿದರು. ದೊರೆಯ ಮಗ 
ಶಿವನಾಯಕನು ಮುಳುಗಿದವರಲ್ಲಿ ಮೊತ್ತ- 
ಮೊದಲಿಗನು. ""ನರಕದೊಳು ಆರಿಲ್ಲ! ಜವನಾಳ್ಗ- 
ಳನಿಬರು೦ ಈಯೆಡೆಗೆ ಬಂದಿಹರು'' ಎಂದೊರಲಿ 
ಧುಮ್ಮಿಕ್ಕಿ ದನು ಮೊರೆದು ಹರಿವ ವಾಹಿನಿಯಲ್ಲಿ! 


ನೀನೀಗಳೆನ್ನ ಕಿಂಕರ! ವೀರ ಕಿನ್ನರಾ, 
ದಡದೆಡೆಯೊಳಷ್ಟೇ ಇಂತೆಲ್ಲ ಜರುಗಿದುದು? 


ಸಿನ್ನರ 
ಬೈರವ... 


ಕಿನ್ನರ 


ಭೈರವ 
ಕಿನ್ನರ 


ಭೈರವ 


ಭ್ಯ ರವ 


೧೬೭ 


ಅಹುದಹುದು, ದಡಕತಿ ಸವಿಪಾಪಡೊಳೆ! 

ಎಲ್ಲ ಅಕ್ಸ್ಟ್ಪತರಾಗಿ ಬದುಕಿರ್ಪರಷ್ಟೆ? 
ಕೂದಲೊಂದಾದೊಡಂ ಕೊಂಕಿಲ್ಲ, ಎನ್ನೊಡೆಯ ; 
ಉಟ್ಟ ಸಿರಿಯುಡುಗೆಯೊಳು ಕಲೆಯೊಂದುಮಾಗಿಲ್ಲ; 
ಜಾ? ಮರಳಿನಿತು ಪೊಸ ಸಕಳೆಯನೊಂದಿಹವು! 
ನೀನು ಬೆಸವೇಳ್ದ೦ತೆ ದ್ವೀ ಪದೊಳಲ್ಲಲ್ಲಿ 

ಓರೋರ್ವ ರಂ ಕೊಂಡು ಗುಂಪಾಗಿ ಹರಡಿಹೆನು. 
ಕೂದು ಮಗನನು ನಾನೆ ತೀರಣೇರಿಸಿದೆ; 
ದ್ವೀಪದೊಂದೆಡೆಯಲ್ಲಿ ಬಿಸುಸುಯ್ಜು ಕುಳಿತಿಹನು 
ಅಳಲಿನಿಂ ಕೆನ್ನೆಗಳ ಭಾರವನು ಕೈಲಟ್ಟು. 


ಉಳಿದವರನೆ ಜಿ ಲ್ಲಿ ಚದರಿಸಿರ್ಪೆ! 
ನೌಕೆಯನು 

ಕೊಲ್ಲಿಯಲಿ ಕಟ್ಟಿ ಹೆನು: ನೀನಂದು ಗೌರಾಂಬೆ- 
ಹಾಂ ತಗ್ಗಿವೂ ಗೊಂಡೆಗಳ ಕೊ೦್ಸಿ- 
ದೆಡೆಯಲ್ಲಿ. ಉಳಿದ ಜನರೊಳು ಕೆಲರು ಕಲೆತು 
ತಮ್ಮ ಮುಂದಿನ ಗತಿಯ ಚಿಂತಿಸುತಲಿಹರು. 
ಕಿನ್ನರಾ, ನೀನು ಕೈ೦ಕರ್ಯಮೂರಿ,ಯೆ ದಿಟಿಂ! 
ಪೇಳ್ದುದನೆಲ್ಲಮು೦ ಬಿಡದೆ ಬೆಸಕೆಯ್ದೆ. ಆದರೆ 
ಮಾಳ ಕಜ್ಜವದಿನ್ನುವಿನಿತೊಳದು. ಪೊಳ್ಳೆನಿತು? 
ನಡುವಗಲು ದಾಂಟಿಹುಂದು- (ಮೇಲೆ ನೋಡಿ) 

ಬೆಂಗದಿರನಾಗಲೇ 


ಪಡುವಲೆಡೆಗೊಯ್ಯ್ಯತಿ ಹನಿಳಿವ ಪೊಂದೇರಂ. 
ಬೈಗುಗೆ೦ಪನು ಜೆಲ್ಲಿ ಸಂಜೆವೆಣ್ಣಿನಿಯನಂ 
ಬೀಳ್ಳೊಳ್ತ ಮುನ್ನಮೆಯೆ ನಮ್ಮ ಕಜ್ಜವನಿಂದು 
ಈೊನೆಗಾಣಿಸಲೆ ಬೇಕು. 

ಇನ್ನುಮಿರ್ಪುದೆ ಕಜ್ಜಂ? 
ನೀನಂದು ಬಾಸಕೊಟ್ಟಿಹೆಯೆಲ್ಲ! ಎನ್ನೊಡೆಯ 
ಎನಗೆಂದು ಬಿಡುಗಡೆ? 


ಭೈರವ 


ಕಿನ್ನರ 
ಭೈರವ 


ಕಿನ್ನರ 
ಭೈರವ 


೧೮ 


ಇದೇನಿದು? ಇನಿತರೊಳೆ 
ಅಲಸಿಕೆಯೆ ? 


ಏನಗೆ ಬಿಡುಗಡೆ ಎಂದು, ಜೀಯ? 


(ದರ್ಪದಿಂದ) ತೆಪ್ಪಗಿರು! ಕೆಲಸ ಮುಗಿಯುವ ಮುನ್ನ 

ಬಿಡುಗಡೆಯ 
ಮಾತೆತ್ತದಿರು | 
(ಭಯದಿಂದ) ಜೀಯ, ದೈನ್ಯದಿಂ ಬೇಡುವೆನು! 
ಕೈಮುಗಿದು ಬೇಡುವೆನು. ನೀನೊರೆದ ಕಾರ್ಯಗಳಂ 
ತಪ್ಪದೆಯೆ ಮಾಡಿದೆನು, ಪುಸಿಯಾಡಲಿಲ್ಲ; 
ನುಸುಳಿಲ್ಲ. ಗೊಣಗುಡದೆ, ಬೇಸರದೆ ಸೇವಿಸಿದೆ. 
ಒಂದು ಸಂವತ್ಸೃರದಿ ಬಿಡುಗಡೆಯ ನೀಡುವೆನು 
ಎ೦ದೊರೆದೆ. ಕಳೆದುವಾಗಳೆ ಎರಡು ವರ್ಷಗಳು! 
ಇನ್ನೆವರಂ ಬಿಡುಗಡೆಯು ದೊರತಿಲ್ಲ. 

ಮಕೆತೆಯೇಂ? 
ಇನಿತರೊಳೆ ಮರೆತೆಯೇಂ? ಎಂತಪ್ಪ ನರಕದಿಂ 
ನರಕಯಾತನೆಯಿಂದ ನಿನ್ನನಾನುದ್ಧರಿಸಿ 
ಪೊರೆದಿರ್ಪೆನೆ೦ಂಬುದನು? 

ಇಲ್ಲ, ಮಕೆತಿಲ್ಲ! 

ಮರೆತಿರ್ಫೆ! ಮುನ್ಸ್ಟೀರ್ಗಳಂ ಸುತ್ತಿ, ಚಳಿಯ ನೆಲೆ- 
ವೀಡಪ್ಪ ಧ್ರುವಗಳೊಳು ತಿರುಗುವುದು; ಮೇಣ್‌ 
ಬುವಿಯ ಬಸಿರಿನೊಳು ಸಂಚಾರ ಮಾಡುವುದು; 
ಇ.ವುಗಳನೆ ಕಟ್ಟುಜ್ಜುಗಗಳೆಂದು ಕೆರೆಯುತಿಹೆಯಾನೀನು? 


ಇಲ್ಲ, ನಾನಂತೊರೆಯೆ. 

ಪುಸಿಯುಸಿರೆಯ ದುರುಳ? 
"ಶನಿ'ವೆಸರ ಮುದುಕಿಯಾದಾ ಮಂತ್ರವಾದಿನಿಯ 
ಮರೆತೆಯೇಂ? ಮುದಿತನದ ಮಜಚ್ಚರದಿ, ಮುದಿತನದ 
ಸಿಗ್ಗಿನಲಿ ಮಾರಿಯಾದಾ "ಶನಿ'ಯ ಮರೆತೆಯೇಂ? 


ಕಿನ್ನರ 


ಭೈರವ 


೧೯ 


ಇಲ್ಲ, ಜೀಯ ಮರೆತಿಲ್ಲ. 
ಮರೆತಿರುವೆ! ಅವಳೆಲ್ಲಿ 
ಜನಿಸಿದಳು ಹೇಳೆನಗೆ? ಮಾತಾಡು! 


ಮಲೆಯಾಳ! 


ಮಲೆಯಾಳವೋ ? ತಿಂಗಳಿಗೊಮ್ಮೆ ನಿನಗದರ 
ನೆನಪನೀಯಲೆ ಬೇಕು. ಇಲ್ಲದಿರೆ, ಕೃತಪ್ಪು! 
ನೀನದನು ಮರೆಯುವೆ. ಆ "ಶನಿ'ಯು ಮಲೆಯಾಳ 
ದೇಶದಲಿ ಕೇಳಬಾರದ ಹೇಳಬಾರದ 

ಮಂತ್ರ ಮಾಟಗಳನು ಮಾಡಿ, ಜನರನು ಕೆಡಿಸಿ 
ಎಲ್ಲೆ ಪಾರಾಗಿಲ್ಲಿಗೈತ೦ದಳು; ಏತಕೆನೆ, 
ಕೊಲಲೆಳಸಿಡೊಡೆ ಅವಳಳಿಯಲಿಲ್ಲ! ಇದು ದಿಟವೆ? 


ಅಹುದು ಎನ್ನೊಡೆಯ. 


ಮೆಳ್ಳಿಗಣ್ಣಿನ ಮಂತ್ರ- 
ವಾದಿನಿಯನವಳ ಮಗನೊಡನಿಲ್ಲಿಗೆಳೆತಂದು, 
ಪ್ರತಿಮಂ೦ತ್ರವಾದಿಗಳ ಬಲದಿಂದ, ನಾವಿಕರಾ 
"ಶನಿ 'ಯನೀ ದ್ವೀಪದಲಿ ಬಿಸುಟು ಹಿಂತಿರುಗಿದರು. 
ಡಿಂಗರಿಗ ! ಕಿನ್ನರಾ! ನೀನಾಕೆಯ ಗುಲಾಮ- 
ನಾಗಿದ್ದೆ ಎ೦ದೆನಗೆ ನೀನೆ ಹೇಳಿರುವೆ. 
ಪಾಪಿಯಾದವಳಾಣತಿಯನೆಸಗಲಾರದಿರೆ 
ಶುದ್ಧಾತ್ಮನಹ ನೀನು, ಶಕ್ತಿಯಲಿ ನಿನ್ನನುಂ 
ವಿಠಾರಿರ್ದ ದುಷ್ಟಾತ್ಮಗಳ ಬಲದಿ, ತವಿಯದಿಹ 
ಸಿಟ್ಟಿನಿಂದಾ ಮಂತ್ರವಾದಿನಿಯು, ನಿನ್ನನೊಂ- 
ದಾಲದ ಮರದ ಗಬ್ಬದೊಳಗಿಡಿಕಿ, ಸೆರೆಗೈೈದು, 
ಶಪಿಸಿಧಳು. ನೀನಲ್ಲಿ ಹನ್ನೆರಡು ವರುಷಗಳ 
ಪರಿಯೆ೦ತ ನೋವಿನಲಿ ನರಳುತ್ತ, ಹೊರಳುತ್ತ, 
ಬೇನೆಯಲಿ ಚೀಯುತ್ತ, ಬಿಡುಗಡೆಯ ಬಯಸುತ್ತ, 


ಭೈರವ 


ಭೈರವ 


೨೦ 


ಬಿಡಿಪರನು ಕರೆಯುತ್ತ, ಕೊರಗುತ್ತ ಸೊರಗುತಿರ್ದೆ. 
ಅನಿತರೊಳೆ ಆ ಮಾಟಿಗಾತಿಯು ಜವನೂರ್ಗ್ಲೆ 
ಜಾರಿದಳು. ನೀನಾಗ ನೂರಾರು ಸಂಕುಗಳ 
ತೆರದಿಂಡೆ ಬರಿದೆಯೊರಲುತಲಿದ್ದೆ. ದ್ವೀಪದಲಿ 
"ಶನಿ'ಯ ಕರು "ಶನಿಶಕ್ತಿ'ಯಲ್ಲದೆಯೆ ಬೇರೊಬ್ಬ- 
ರಿರಲಿಲ್ಲ. ks 


ಅಹುದೊಡೆಯ, ಶೆಟ್ಟ ರಕ್ಕಸಿಯ ಮಗನಾ 
ಗೂನು ಬೆನ್ನಿನ, ಗುಜ್ಜುಗೊರಲಿನ, ಗಿಡ್ಡದೇಹದ, 
ಅಡ್ಡಮೂಗಿನ, ಮೆಳ್ಳೆ ಗಣ್ಣಿನ, ಡೊಳ್ಳು ಹೊಟ್ಟೆಯ 
"ಶನಿಶಕ್ತ,'! 
ಅಹುದದುವೆ ಶನಿಶಕ್ತಿ. ಎನ್ನ 
ದಾಸ್ಯದಲಿ ನಮೆಯುತಿಹನು. ನಾನೇನನುಸುರಲಿ! 
ನಿನ್ನಾ ಚೇ ನೆಗಳ ,ನೀನರಿಯೆಯಾ ಹೇಳು? 
ನೀ ನರಳ್ವುದ ಹೇಳಿ ತೋಳಗಳು ಚೀರಿದುವು; 
ಕರಡಿಗಳು ಕೂಗಿದುವು!-_ತಾನು ಮಾಡಿದ ಸೆರೆಯ 
ಬಾಗಿಲನು ತಾ ತೆರೆಯಲರಿಯದಿಹ ಬೋನಿನಲಿ 
ನಿನ್ನನಿಡುಕಿರ್ದಳಾ ಶನಿಯು! ನಾನಿಲ್ಲಿ 
ಗೈೈತರಲು, ನಿನ್ನ ಗೋಳನು ಫೇಳಿ, ಕನಿಕರದಿ, 
ಮಂತ್ರುಸಾಮರ್ಥ್ಯದಲಿ ಮರದ ಬಸಿರನು ಸಿಗಿದು 
ಹೊರಗೆಡಹಿ ಬಿಡಿಸಿದೆನು ನಿನ್ನ. 
ಅದಕಿದೋ 
ಅಡಿಗೆರಗುವೆನು ಜೀಯ! (ಅಡ್ಡಬೀಳುವನು) 


ನೀನಿನ್ನು ಗೊಣಗಿದೊಡೆ 
ಮರಳಿ ಆಲದ ಬಸಿರ ಬಾಯ್ದೆರೆಸಿ ಇಡುಹುವೆನು. 
ಹನ್ನೆರಡು ಮಾಗಿಗಳು ಕಳೆವನ್ನೆಗಂ ನೀನು 
ನರಳುತಿರಬೇಕಲ್ಲಿ! 


ಭೈರವ 
ಕಿನ್ನರ 


ಭೈರವ 


ಗೌರಾಂಚಿ 
ಭೈರವ 


೨೧ 


ಬೇಡ, ಬೇಡ! ಎನ್ನೊಡೆಯ! 
ನೀನೇನನುಸುರಿದೊಡೆ ತಪ್ಪದೆಯೆ ಬೆಸಕೆಯ್ವೆಂ. 
ನಾ ನಿನ್ನ ಕಿಂಕರನು! 
ಅಂತೆಸಗು! ಇನ್ನೆರಡು 
ದಿನ್ನಗಳೊಳೆ ಬಿಡುಗಡೆಯ ನೀಡುವೆನು. 
ನೀನೀಗ- 
ಳೆನ್ನೊಡೆಯ | ನಿನ್ನ ಬೆಸನೇನರುಹು! ಪೋದಪೆನು. 
ಪೋಗು ನಡೆ. ಹೊಳೆಯ ದೇವತೆಯಂತೆ ವೇಷವನು 
ಧರಿಸಿ, ಎನಗೋರ್ರಗಲ್ಲದೆಯೆ ಮತ್ತಾರ 
ಕ೦ಗಳಿಗು ಕಾಣದ ನಿಧಾನದಲಿ ವೇಷವನು 
ತಳೆದು, ಮೇಲಿಲ್ಲಿಗೈತರು ; ಬೇಗ ನಡೆ. (ಕಿನ್ನರನು 
ಹೋಗುವನು.) 
[ಭೈ ರವನಾಯ ಕನು ಮುದ್ದು ದನಿಯಿಂದ] 
ಏಳು, ಮಗಳೇ ಏಳು; ಸಾಲ್ಲುವಿತಾಯಾಸರಂ! 
ಎದ್ದೇಳು | (ಗೌರಾಂಬೆಂರು ಕಣ್ಣು ಜ್ಜ ಕೊಂಡು ಏಳುತ್ತ) 
ನಿನ್ನ ಕತೆಯನು ಕೇಳುತಲ್ಲಿಯೇ ನಿದ್ರಿಸಿದೆ. 
ಮೇಲೇಳು! ಶನಿಶಕಿಯಿರ್ಪೆಡೆಗೆ ತೆರಳುವಂ. 
ಆ ಕುಬ್ಬ ನಾವೊರಟನೇನುಜ್ಜುಗಂಗೈವನೋ 
ನೋಡುವಂ! 
ಅತಿನೀಚನವಂ ತಾತ; ಅಮಂಗಳಂ! 
ಅವನ ಮುಸುಡಂ ಕಂಡರೆನಗಾಗದು. 
ಈಗಳೆಮಗವನಿಲ್ಲದಾಗದು ಎಲೆ ಮಗಳೆ, 
ಬೆ೦ಕೆಯ೦ ಪೊತ್ತಿಪನು ; ಕಾಷ್ಟೈಮಂ ತಂದಪನು. 
ಬೇಹ ಕಜ್ಜಗಳನಿತುಮಂ ಮಾಳ್ಪನು---(ಕೂಗುವನು) 


ಏ! ಗುಲಾಮ! 
ಶನಿಶಕ್ತಿ! ಕೆಸರ್ದಣ್ಣೆ ! ಮಾತಾಡು! 


ಶನಿಶಕ್ತಿ 
ಭೈರವ 


ಸಿನ್ನರ 
ಭೈರವ 


ಶನಿಶಕ್ತಿ-- 


ಭೈರವ 


ಶನಿಶಕ್ತಿ 


೨.೨ 


(ಒಳಗಿನಿಂದ) ಕಬ್ಬಿಗೆ ಒಳಗೆ ಬೇಕಾದಷ್ಟಿದೆ! 
ಹೊರಗೆ ಬಾರಾ ಇಲ್ಲಿ; ಇತರ ಕಾರ್ಯುಗಳೊಳವು. 
ಬೇಗ ಬಾರಾ, ಗೂಬೆ! ಬರೆಯೊ? ಬರ್ಬುದೋ? 
[ಕನ್ನರನು ಹೊಳೆಯ ಜೇವತೆಂಯಾಗಿ ಬರುವನು] 
ಏಂ ಚೆಲ್ವಿನಾಕಾರಂ! ಕಿನ್ನರಾ ಬಳಿಗೆ ಬಾ! 
(ಕಿವಿಯಲಾಡುವನು.) 
ಪೇಳ್ದೆಲ್ಲಮ೦ ಬಿಡದೆ ಕೈಗೂಡಿಪೆ೦! (ಹೋಗುವನು) 


ಎಲವೋ ದುರಾತ್ಮ, ಬರುವೆಯೋ? ಇಲ್ಲವೋ? 


[ನಿಕಾರಾಕೃತಿಯ ಶನಿಶಕಿ_ಯ ಹೆಜ್ಜೆಂರುಮೇಲೆ ಹೆಜ್ಜೆಯಿಡುತ 
ಎಡಿ ಜ ಜ 


ಸೋಮಾರಿತನದಿಂದ ಜಾಂದಿಎಗೆ ಬಂದಂತೆ ತಪಿಸುತ್ತ ಬರುವನು] 
ಎನ್ನು ಜನನಿಯ ಮಂತ್ರಗಳೆತ್ತ ಮರುಳ್ಗ- 
ಳೆಲ್ಲರುಂ ನಿಮ್ಮಗಳ ಪೀಡಿಸಲಿ! ಕಾಡಿಸಲಿ! 
ನಿವಿನ್ಮಾರ್ವರೆರ್ದೆಗಳ್ಗೆ ಬರಸಿಡಿಲ್‌ ಬಡಿಯಲಿ! 
ಇಂದಿನಿರುಳೆಯೆ ನಿನ್ನ ಪಕ್ಕೆಲುಬು ನುಚನೂ- 
ರಪ್ಪಂತೆ ನಕ್ಕಂಚರಿಗಳೆಲ್ಲ ಹರಕೆಗೈಗೆ ! 

ಅಂತರ ಚೆಂತರಗಳು ಭೂತ ಬೇತಾಳಗಳು 

ರಾತ್ರಿ ನಿನ್ನಂ ನುಚ್ಚುಗ್ಬೈವಂತೊರೆಯುವೆಂ! 
ನಾನು ಇ.ವನನ್ನವನು ತಿನ್ನಬೇಕಂತೆ! 
ನಾನೇನನು೦ಡರೂ ಅದಿವನ ಕೂಳಂತೆ! 

ನನ್ನ ತಾಯಿಯ ನೆಲಂ, ನನ್ನದೀ ದ್ವೀಪಂ! 
ನಿನ್ನದೆಂತಪ್ಪುದೋ? ಮೊದಲಿಲ್ಲಿಗ್ದೆತಂದ 
ಕಾಲದಲಿ ಎನಿತು ಗೌರವದಿಂದಲೆನ್ನ ಕಾ- 
ಣುತಲಿದ್ದೆ! ತಲೆಸವರಿ, ಮುದ್ದಿಸಿ ಮರುಳ್ಯಾಾಡಿ, 
ನನ್ನನೀಗತಿಗೀಗ ತಂದಿರುವೆ. ಆಗಳುಣಛು 
ಹಣ್ಣಳನು ಕೊಡುತಿದ್ದೆ; ಈಗ ಮಣ್ಣನು ಕೊಡುವೆ! 
ಹಗಲಾವುದಿರುಳಾವುದೆಂಬುದನು ನನಗಾಗ 


ಭೈರವ 


ಶನಿಶಕ್ತಿ 


ಭೈರವ 


೨೩ 


ಬೋಧಿಸಿದೆ. ಬಿಸಿಗದಿರ ಚಳಿಗದಿರರಾರೆಂಬ 
ನನ್ನಿಯನು ತಿಳಿಸಿದೆ. ನಿನಗಾನು ಮರುಳಾಗಿ 
ತಿಳಿನೀರ ಬುಗ್ಗೆಗಳ ತೋರಿದೆನು. ಮಧುರತರ 
ಫಲವೀವ ಮರಗಳನು ತೋರಿದೆನು. ರಮಣೀಯ 
ದೃಶ್ಯಗಳ ಕಾಣಿಸಿದೆ.-ಸರ್ರಗಳು, ಸಿಂಹಗಳು, 
ತೋಳಗಳು, ರೋಗಗಳು, ಹಾವು ಜೇಳುಗಳಿಲ್ಲ 
ನನ್ನ ತಾಯಿಯ ಮಾಯೆಯಿಂದುದಿಸಿ ನಿಮ್ಮಗಳ 
ಭಕ್ಷಿಸಲಿ | --ಅರಸನಾಗಿದ್ದಾನು ನಿಮಗೀಗ 
ಆಳಾಗಬೇಕೆ? ಎನಗಿರಲರೆಯ ಪೊಟರೆ; 
ನಿಮಗಾದರಾ ಗುಹೆಯ ಮಂದಿರವು! 

ಚಿ ದುಷ್ಟ! 
ಸನ್ನೆ ಸಾಲದು, ನಿನಗೆ ದೊಣ್ಣೆಯೇ ಬೇಕು. 
ಬೆಂಕಿಗಲ್ಲದೆ ಲೋಹ ತಂಪಿಗದು ಮಣಿಯುವುದೆ? 
ಪುಡಿಗಿಂತ ಕಡೆಯಪ್ಪ ನಿನಗೆ ನಾನೆನಿತು 
ದಯೆ ತೋರಿದೆನು! ನೀಚ, ಪಾಪದಿಂದೊಗೆತಂದ 
ಪಾಪಿ, ಉಪಕಾರವೇನೆಂಬುದನು ನೀನರಿಯೆ! 
ಕರುಣೆಯಿ೦ ನಿನಗೆನಿತೊ ಬಿಜ್ಜೆಗಳನೊರೆದೆ; 
ಮಿಗಗಳಂತೊರಲುತಿರ್ದವಗೆ ನುಡಿಗಳನಿತ್ತೆ; 
ಕಗ್ಗಲ್ಲಿನರೆಯಮೇಲ್‌ ಮಳಿಗರೆದ ತೆರನಾಯ್ತು,! 
ನೀನೊಂದನುಂ ಕಲಿಯದಿರಲು ಮಳ್ಳಿಪ ಬದಲು 
ಕಲ್ಫೊಟರೆಯಿಲ್ಲಿಟ್ಟು ಪೊರೆದಿರ್ಜೆ, 

ನುಡಿವುದನು 

ಬನಗಿತ್ತೆ ; ಬಯುಳಮೆ ನಿನಗೆ ಗುರುದಕ್ಸಿಣೆಯು! 
ನಿನ್ನ ನುಡಿ ಹಾಳಾಗ! ನಿನಗೆ ಸಾವಾಗ! 
ಜ್ಯಾತೊಲಗು ಎಲೆ ನೀಚ! ಕಟ್ಟಿಗೆಯ ತೊಂಡು ಬಾ; 
ನಡೆ, ಬೇಗ! ಬೇಗ ಬಾ, ಮಾಳ್ಪ ಕಜ್ಜಗಳೊಳವು! 
ಮಚ್ಚರದಿ ಮರುಗತಿಹೆಯೇಂ, ದುರುಳ? ತಳುವಿದರೆ, 


೨೪ 


ಎನ್ನ್ಟಾಣತಿಯನೆಸಗದಿರೆ ನಿನ್ನೆಲುಬುಗಳಲಿ 
ಬಲ್ಬೇನೆವೊಳೆಯಂ ಪರಿಸಿ ನರಳಿಸುವೆ! 
ನಿನ್ನ ಗೋಳನು ಕೇಳಿ ಬನದ ಮಿಗಗಳು ಕೂಡ 
ಬೆದರಿ ಕಂಪಿಸುವ ತೆರದಿ ಮಾಡುವೆನು! 

ಶನಿಶಕ್ತಿ ನಿನ್ನ ದಮ್ಮಯ್ಯಾ! ಅಂತೆಸಗದಿರು, ಜೀಯ! 
(ಸ್ವಗತ) ಎನ್ನಳವಂ ವಿಸಾರಿರ್ಪುದಿವನ ಮಂತ್ರದ ಬಲಂ 
ಬೆಸವೇಳ್ದವೊಲಿರೆ ಲೇಸು! ಎನ್ನ ದೇವತೆ ಶನಿಯೆ 
ಬೆದರುತಿರೆ, ನಾನಳುಕಲತಿಶಯವೆ? 

ಭೈರವ ಹೋಗು ನಡೆ! 
ತೊಲಗಾಚೆ! (ತಸಿತಕ್ತಿ ತೆರಳುವನು.) 
[ಕಿನ್ನತನು ಇತರರಿಗೆ ಅದೃಶ್ಯನಾಗಿ ಕುಣಿಯುತ್ತ ಹಾಡ ತ್ರ 

ಬರುವನು. ಪವನಾಯಕನು ಅವನ ಹಿಂದೆಯೇ ಬರುವನು.] 


ಕಿನ್ನರ (ಹಾಡು) 
ತಳಿತಿಹ ತರುಗಳ ತಣ್ಣೆಳಲಲ್ಲಿ 


ಜೆಲ್ವಿನ ಜೆಲ್ವೇಣ್ಣಿಹಳಿಲ್ಲಿ! 
ಮುದ್ಧಿಸಲೊಲಿ ಬಾ, ಚುಂಬಿಸಿ ನಲಿ ಬಾ, 
ನಲಿನಲಿಯುವ ತಣ್ಣೆಲರಲ್ಲಿ! 
ನಳನಳಿಸುವ ಹೊಸ ಹಸುರಿಹುದಿಲ್ಲಿ! 
ಕಿನ್ನರಿಯರ ಸುರಗಾಯನವಿಲ್ಲಿ! 
ಶಿನನಾಯಕ---ಎತ್ತ,ಣಿಂದೈತರ್ಪುದೀ ಗಗನದಿಂಚರಂ? 
ಸಗ್ಗದಿಂದವತರಿವುದೋ ? ಬುವಿಯಿನೇಳುವುದೊ? 
ನಾನರಿಯೆ, (ಆಲಿಸಿ) ಗಾಯನವು ನಿಂತಿಹುದು--ಆವುದೋ 
ದ್ವೀಪದಧಿದೇವತೆಯು ಹಾಡುತಿದೆ. ತೀರದಲಿ 
ಕುಳಿತು ನಾನೆನ್ನ ತಂದೆಯ ದುರ್ಲತಿಯ ನೆನೆದು 
ಕಂಬನಿಯ ಸೂಸುತಿರೆ, ಬೀಣೆಯಿನಿದನಿಯಂತೆ 
ಮಧುರ ಮೋಹನವಾದ ಸವಿಗೊರಲಿನಿಎಕರವು 
ಮಳೆಗಾಳಿ ಹೊಳೆಗಳನು ಜೋಗುಳದಿ ಮಲಗಿಸಇತ 
ಎನ್ನೆದೆಯ ಸಂತವಿಸಿ ಶಾಂತಿಯನು ತುಂಬುತ್ತ 


ಶಿವ 


ಗೌರಾಂಬೆ-.... 


ಭೈರವ 


೨೫ 


ಒಯ್ಯೊಯ್ಯನೆಲರಿನಲಿ ತೇಲಿಬಂದುದು, ಎನ್ನ 
ಕಿವಿದೆರೆಗೆ! ಇಂಚರವನನುಸರಿಸುತೈತರೆ 
ಮೆಲ್ಲಮೆಲ್ಲನೆ ಎನ್ನನೆಳೆದಿಲ್ಲಿಗೊಯ್ಬ್ಚಿರ್ಪ್ರದು ಸ 
ಆದರದು ನಿಂತಿಹುದು! ಇಲ್ಲ! ಮರಳಿ ಬರುತಿಹುದು! 
(ಹಾಡುವನು) 
ಕಡಲಿನ ಕಾಣದ ಪಾತಾಳದಲಿ 
ತಂದೆಯು ಮಲಗಿ ಹನಾಳದಲಿ | 
ಹವಳಗಳಾಗಿಹವೆಲುಬುಗಳೆಲ್ಲ; 
ಮುತ್ತುಗಳಾದುವು ಕಣ್ಣುಗಳು ! 
ಮೊದಲಿನ ಮಾನವ ರೂಪವನೀಗಿ 
ಹೊಳೆಹೊಳೆವನು ನವರತ್ಸಗಳಾಗಿ! 


ಮೆಯ್ಯಿಲಿದನಿಯೆನ್ನ ತಂದೆಯ ಮರಣವನೆ 
ನುಡಿಯುತಿದೆ. ಮಾನವರ ಕೊರಲದನಿಯಲ್ಲವಿದು. 
ತಿಕೆಯಿ೦ದಲೇಳುತಿಹ ಸರವಲ್ಲ; ಬಾನಿನಿಂ- 


ದಿಳಿಯುತಿದೆ. 
ಅಲರಂಚಿನಿಂ ಸಮೆದ ಕಣ್ಣುಗಳ 


ಜವನಿಕೆಯ ಮೇಲೆತ್ತಿ ನೋಡಮ್ಮ. ನಿನಗೇನು 
ಕಾಣುತಿದೆ ಹೇಳು. 

ಅದೇನದು ? ದೇವತೆಯೆ ? 
ಶಿವಶಿವಾ! ಸುತ್ತಲೂ ನೋಡುತಿಹುದೆಂತುಟು! 
ಸೊಬಗಿನಾಕಾರಮದು ದೇವತೆಯೆ ದಿಟವು! 


ಇಲ್ಲ; ನಮ್ಮಂತೆ ಅದು ತಿನ್ನುವುದು, ಮಲಗುವುದು; 
ನಮ್ಮಂತೆ ತಿರುಗುವುದು, ನುಡಿವುದು, ನೋಡುವುದು. 
ಮಗಳೆ, ನೀನೋಡುವೀ ಸುಂದರನು ಮುಳುಗಿದಾ 
ದೋಬ್ಮೆಯೊಳಗಿದ್ದವನು. ಶೋಕದಿಂದವನ ಮೊಗ. 
ಗುಂದಿಹುದು. ಸೊಬಗಿಂಗೆ ಅಳಲೆಂಬುದೆಯೆ ರುಜಿಯು ? 
ಅಂತಿರ್ದೊಡಮಿವಂ ಜೆಲ್ವನೆಂದೊರೆಯಲಹುದು. 

ತನ್ನ ಸಂಗಾತಿಗಳನರಸಿ ಸಂಚರಿಸುತಿರ್ಪಂ, 


ಎ೨೬ 


ಗೌರಾಂಬೆ ನಾನೀತನ೦ ಅಮರನೆಂದೆಯೆ ಕರೆಯಲಾಸಿಪೆಂ. 


ಭೈರವ 


ಶಿವ 


ಗೌರಾಂಚಿ- 


ಶಿವ 


ಭೈರವ 


ಶಿವ 


ಇನಿತು ಸೊಬಗನು ತೋರ್ಪ ವಸ್ತುವನು ಬುವಿಯಮೇ 
ಲಾನು ಕಂಡರಿಯೆ. 

(ಸ್ವಗತ) ಪುಟ್ಬಿರ್ಪುದಿನಿವೇಟಿಂ | 
ಎನ್ನೆದೆಯ ಬಯಕೆ ಕೈಗೂಡುವುದು—(ಕಿನ್ನರಗೆ) ಕಿನ್ನರಾ 
ಇನ್ನೆರಡು ದಿನಗಳಲಿ ರಿನಗೆ ಬಿಡುಗಡೆಯು. 
(ಗೌರಾಂಬೆಯನು ಕಂಡು) 

ನೀನಾರು ದೇವಿ? ಕಿನ್ನರರ ಗಾಯೆನದಿ 
ನಿರುತಮಾನಂದದಿಂದೀ ಸಗ್ಗವನ್ನಾಳ್ವ 
ದ್ವೀಪರಾಣಿಯೊ? ಮೇಣ್‌ ಬರ್ದಿಲ ನಾಡಿನಿಂ- 

ದಿಳೆಗೆ ಇಳಿತಂದಿರ್ಪ ಅಚ್ಚರಿಯೊ ? ಪೇಳು! 


ನಾನು ದೇವತೆಯಲ್ಲ, ಮಾನವ ಕನ್ಯೆ. 
ಏನಿದು? ಎನ್ನ ತಾಯ್ನ್ನುಡಿಯನಾಡುತಿಹಳು ! 
ನಾ ತಿರುಳ್ಗನ್ನ ಡವನಾಡುತಿರೆ, ಈ ತರಳೆ 
ಸಿರಿಗನ್ನಡವನಾಡುವಳು [ 

ಪೊಗಳ್ಳೆ ಇದೇಂ! 
ನಗರದರಸಿದನು ಕೇಳ್ಳೊಡೆ ಸುಮ್ಮನಾದಪನೆ? 


ಏನಿದಚ್ಚರಿಯ ಮೇಲಜ್ಜರಿಯು ! ನೀನೆಂತು 
ನಗರದೊಡೆಯನ ಬಲ್ಲೆ 1--ನಾನಾಡಿದೀನುಡಿಯ- 
ನವನಾಗಲೇ ಕೇಳಿಹನು. ಅದಕೆ ಮರುಗುತಿಹೆ. 

ಈಗ ನಗರದ ನಾಯಕನು ನಾನೆ. ತಂದೆ ಬಿರು- 
ಗಾಳಿಯಲಿ ಸಿಲ್ಕಿ ನೌಕೆಯು ಮುಳುಗೆ ಮುಳುಗಿದನು? 


ಗೌರಾಂಚಿ- ಅಯ್ಯೋ ಪಾಪಾ [ 


ಶಿವ 


ಸಟಿಯಲ್ಲ ; ಅನಿಬರು೦ ಮುಳುಗಿದರು, ಕೆಳದಿ: 
ನಾಯಕನು, ಜಯದೇವ ಮೊದಲಾದರೆಲ್ಲರುಂ! 


ಭೈರವ 


ಗೌರಾಂಬೆ..... 


ಶಿವ 


ಭೈರವ 


ಶಿವ 
ಗೌರಾಂಬೆ.... 


೨೭ 


(ಸ್ವಗತ) ಕೆಳದಿಯ ನಾಯಕನೂ, ಅವನ ಮಗಳೂ ಸೇರಿ 

ನಿನ್ನನಿಲ್ಲಿಯೆ ಸೆರೆಯೊಳಿಡಬಹುದು--ತರವಲ್ಲ-- 

ಕಣ್ಣು ಕೂಡುವ ಮುನ್ನಮೆದೆಯೆರಡು ಕೂಡಿದುವು! 

(ಕಿನ್ನಳಗೆ: ಇದಕಾಗಿ ಗಗನಚಾರಿಯೆ ನಿನಗೆ ಬಿಡುಗಡೆಯು! 

(ಶಿವನಾಯಕಗೆ) ಯುವಕನೇ ಪೊಳ್ಳು ಪುಸಿಯಂ 
ಎನ್ನೊಳಾಡದಿರು! 

ತಂದೆಯೇ ನಿಷ್ಠರುಣೆಯಿಂದಿಂತೇಕೆ ನುಡಿಯುತಿಹೆ? 

ನಾನರಿತ ಪುರುಷರಲ್ಲಿವನೆ ಮೂರನೆಯವನು ; 

ಕಂಡು ನಾ ಬಿಸುಸುಯ್ದ್ಚವರೊಳಿವನೆ ಮೊದಲಿಗನು 

ಅಳ್ಕರಿಂ ನುಡಿ, ತಂದೆ; ಎಏನಗಾಗಿ ಕೃಪೆದೋರು. 


ತರಳೆಯೇ ನೀನಿನ್ನು ಮವಿವಾಹಿತಳೆಯಾಗಿ, 

ನಿನ್ನೊಲ್ಮೆ ಇತರರೆದೆಗ೦ಡಿರದ ಪಕ್ಲೈದಲಿ 
ನಿನ್ನನಾನೆನ್ನರಸಿಯನ್ನಾಗಿ ಮಾಡುವೆನು 

ಸಾಕು, ಸಾಕೀ ಬಣ್ಣದಾಲಾಪಂ | (ಸ್ವಗತ) 

ತರುಣ ತರುಣಿಯರಾಗಳೇ ಬೇಟದುರಳಿನಲಿ 

ಸಿಲುಕಿಹರು. ಮೊತ್ತಮೊದಲನೆ ನೋಟಿದಿಂದುದಿಸಿ 
ಬರ್ಪಾ ಬೇಟಿಮಸ್ಥಿರಮೆಂದು ತಿಳಿದವರ 

ಮತವಿಂಹುದು. ಸುಲಭದೊಳೆ ದೊರೆತುದಳೆ ಬೆಲೆಯಿರದು 
ಎ೦ಬುವರು. ಅದಕಾಗಿ ಎಡರುಗಳ ತಂದೊಡ್ಡುವೆನು. 
(ಶಿವನಾಯಕಗೆ) ಯುವಕನೇ ನೀನೆನ್ನ ಸೆರೆಯಾಳು | ಇಲ್ಲದ 
ಸಲ್ಲದ ಬಿರುದುಗಳನೊರೆಯದಿರು. ಶತ್ರುಗಳ 
ಬೇಹುಗಾರನು ನೀನು ; ನಾನಿಲ್ಲಿಗರಸು. 

ನಗರದರಸನು ನಾನು ಶಿವರಾಯನೆಂದು ತಿಳಿ. 
ಪ್ರಾವ್ತನಮಂದಿರದೊಳು ಪಾಪಗಳು ಜೀವಿಸವು. 

ಶತೆಪಗಳ್ಳಿ ್ಲೀತೆರದ ಗುಡಿಯಿ ರ್ಪ್ರುದಾದೊಡಂ 

ಪುಣ್ಯತಾನಲ್ಲಿ ನೆಲೆಗೊಳ್ಳಲೆಳಸು ವುದು. 


ಶಿವ 


ಗೌರಾಂಬಿ..... 


ಭೈರವ 


ಗೌರಾಂಬೆ..... 
ಭೈರವ 
ಗೌರಾಬೆ..... 
ಭೈರವ 


೨೮ 


(ಶಿವನಿಗೆ) 
ಬಾ ನನ್ನ ಹಿಂಡೆ(ಗೌರಾಂಚಿಗೆ ನೀನು ಮಾತಾಡದಿರು 
ರಾಜದ್ರೋಹಿಯು ಅವನು-.(ಶಿವಗೆ) ನೋಡುತಿಹೆ ಏಳೆ, ಬಾ, 
ನಿನ್ನ ಕೈಕಾಲುಗಳಿಗೆ ಕರ್ಬೊನ್ನ ತೊಡರುಗಳ 
ತೊಡಿಸಿ, ಕಳಕನು ಕುಡಿಸಿ, ಹುಲ್ಲು ಸೊಪ ನು ತಿನಿಸಿ, 
ಬೇರುಬತ್ತವನುಣಿಸಿ, ಹೊರೆಯನು ಹೇರಿ ri 
ನಿಂತಿರ್ಪಿಯೇಕೆ ಬಾ! 
ಬರಲೊಲ್ಲೆ, ನಿನ್ನಾಣೆಯಂ 
ಪಳಿವೆಂ. ನಿನ್ನ ಬಲವೆನ್ನ ಬಲಮಂ ಮಾರ್ಕೊಡೆ 
ಆಗಳಾಂ ನಿನ್ನ ಹಿಂಬಾಲಿಖೆಂ. [ಖಡ್ಗವನ್ನು ಒರೆಯಿಂದ ಕಳಚು 
ವನು. ಭೈರವನ ಸಂವನನದಿಂದ ಮಂತ್ರಮುಗ್ಯನಾಗಿ ನಿಲ್ಲುವನು.] 
ತಂದೆಯೇ, 
ನೋಯಿಸದಿರೀತನಂ. ಸುಂದರಂ, ಕೋಮಲಂ, 
ಕಣ್ಣಮತಿ ಚೆಲುವಂ! 
ಏಂ ಪೇಳ್ದೆ? ಐನ್ನಡಿಯೆ 
ಎನಗೆ ನೀತಿಯನೊರೆಯು ವಂತಿಹುದು-- (ಶಿವಗೆ) 
ರಾಜದ್ರೋಹಿ, 
ಕೂರಸಿಯನೊರೆಗಾಣಿಸೊಡನೆ, ತಡಮಾಡದಿರ್‌! 
ಬೀರನಂತಭಿನಯಿಸಿ ಇರಿಯಲಾರದ ನೀನು 
ಚಿತ್ತದೊಳ್‌ ಕಡುಪಾಪಿ ಎಂಬುದಂ ತೋರುತಿರ್ಪೆ! 
ಮನಬಂದರೀ ಕರಿಯ ಕಡ್ಡಿಯಿಂದಲೆ ನಿನ್ನ 
ಕೃಪಾಣಮಂ ಕಿತ್ತೆಸೆದು ನಿನ್ನನಿಳೆಗೆೊರಗಿಪೆಂ! 
ಬೇಡ, ಬೇಡ! ಬೇಡಿದಪೆನಪ್ಪಾ! 
ನೀನೆನ್ನ ಬಳಿಸಾರದಿರು, ದೂರವಿರು! 
ಕರುಣಿಸೈ ತಂದೆ, ನಾನವಗೆ ಹೊಣೆಯ್ದಾದಪೆನು. 
ಸುಮ್ಮನಿರು, ನೀನಿನ್ನು ಗಳಪಿದರೆ ಮುನಿಯನ್ನು. 
ಬೇಹುಗಾರಗೆ ನೀನುಂ ಸಹಕಾರಿಯಾದಪೆಯೇಂ? 


ವೀ 


ತಿರೆಯೊಳೀತನಿಗಿಂತಲುಂ ಚೆಲ್ವರೆನಿತಿಲ್ಲ ? 
ಶನಿಶಕ್ತಿಗಿವನ ಹೋಲಿಸಿ ನೀನು ಮರುಳಾದೆ! 
ಸುಂದರರನೇಕರಿಗೆ ಇವನೆಯೆ ಶನಿಶಕ್ತ! 
ಅವರಿವಂಗೆ ದೇವತೆಗಳಾದಪರು ! 


ಗೌರಾಂಜಿ.... ಎನ್ನೊ ಲ್ಮೆಗತಿಕಾಂಕ್ಸೆಯಿಲ್ಲ; ಮೇಣಿವಗಿಂತ 
ಚೆನ್ನಿಗನ ಪಡೆಯಬೇಕೆಂಬಾಸೆಯುಂ ಇರದು. 


ಭೈರವ (ಶಿವಗೆ) ಹೇಳಿದ೦ತಾಜರಿಸು; ಬಾ ಹಿಂದೆ. ಎಲ್ಲಿಹುದೊ 
ನಿನ್ನದಟು! ಅಬಲೆಯಂ೦ತಬಲನಾಗಿಹೆ ಈಗ! 


ಶಿವ ಅಹುದಹುದು, ಎನೆಗೆಲ್ಲ ಕನಸಾಗಿ ತೋರುತಿದೆ. 
ನನ್ನ ಸೆರೆಮನೆಯಿಂದ ದಿನಕೊಂದು ಸಾರಿ 
ಈ ಜೆಲೆ ಯನು ನೋಳ್ಳ ಸ ಭಾ ಟ್‌ 
ನನ್ನ ತಯ ಮರಣ, ನನ್ನ ಗೆಳೆಯರ ಸಾವು, 
ನನ್ನ ದುರ್ಗತಿ, ನನ್ನ ಅವಮಾನ, ಬಿರುನುಡಿಗ- 
ಭು ಈತನ ಸಿಪಿ; ಎಲ್ಲವನು 
ಸಂತಸದಿ ಸಹಿಸುವೆನು. ಬಿತ್ತರದ ತಿರೆಯೆಲ್ಲ 
ಸ್ವಾತಂತ್ರ್ಯುಕಿರಲಿ ; ನನಗೀಳೆಯಂ ತೋರ್ಕೊಂದು 
ಕಿಟಿಕಿಯಿರಲದುವೆ ಸಾಕು | 


ಭೈರವ (ಸ್ವಗತ) ಇಚ್ಛೆ ನೆರವೇರುತಿದೆ ! (ಶಿವನಾಯಕಗೆ) 
ಹುಂ, ಹೊರಡು! (ಕಿನ್ನರಗೆ ಕಿನ್ನರಾ ನೀನೊಳ್ಳಿತೆಸಗಿರ್ಪೆ | 
(ಮಾತಾಡುವರು) 


ಗೌರಾಂಬಿ (ಶಿವಗೆ) ಪ್ರಿಯತಮ, ಎನ್ನೆದೆಯ ಚೆನ್ನಿಗನೆ, ಬೆದರದಿರು, 
ಎನ್ನ ತಂದೆಯ ಬಗೆಯು ಬೇರೆಯಾಗಿ ಹುದಿಂದು. 
ಮಾತಿನಲಿ ಕಠಿನತೆಯ ತೋರಿದರು, ಎದೆ 
ತೋಪಾಂತಷಾಷ್‌ಹುದು. ಇಂತಾವಗಂ ತಂದೆ 


ಕೋವಗನಂಡಕಪಲ್ಲ. ಇಂದಿಂತಿರ್ದನೇಕೊ? 


ತಂ 


ಭೈರವ. (ಕಿನ್ನರಗೆ ಮಲೆಯ ತಂಗಾಳಿಗಳ ತೆರದಿ ಸಂಚರಿಸು. 
ಆದೊಡಂ ನಾಂ ಪೇಳ್ದುದೆಲ್ಲಮಂ ಮಾಳ್ಕುದು. 
ತಪ್ಪದೆಯೆ ಮಾಳ್ಪುದು. 


ಕಿನ್ನರ ಒಂದಿನಿತು ಕುಂದಿರದೆ 
ಬೆಸಕೆಯ್ವೆಂ! 

ಭೈರವ ಶಿವಗೆ) ಬಾ, ನಿನ್ನ ಸೆರೆಮನೆಗೆ (ಗೌರಾಂಚಿಗೆ ಮಾತಾಡ- 
ದಿರು ನೀನು! 


[ಎಲ್ಲರೂ ತೆರಳುವರು.] 


ದೈಶ್ಯ ೩ 


[ದ್ವೀಪದ ಮತ್ತೊಂದು ಭಾಗ. ರಣನಾಯಕಳ, ರಂಗನಾಯಕ, ರುದ್ರನಾಯಕ, 
ಜಯದೇವ ಇವರುಗಳು ಬಂಡೆಂಯುಮೇಲೆ ಕುಳಿತು ಮಾತಾಡುತ್ತಿ ರುವರು.] 


ಜಯದೇವ... ರಣನಾಯಕರೆ ಶಾಂತಿಯನು ಹೊಂದಿ, ವೀರರಿಗೆ 


ದುಃಖವು ತರವಲ್ಲ. ನಾವೆಲ್ಲರುಳಿದಿಹುದೆ 

ಸಂತಸದ ಸಂಗತಿಯು. ಬಾಳಿನೊಳು ದುಃಖಗಳು 
ಬರ್ಬುದೇ೦ ಪೊಸತಲ್ಲ. ಆತ್ಮವಚ್ಚುತಮೆಂದು 
ಶಾಸ್ತ್ರಗಳು ಸಾರುತಿರೆ, ಶಿವನಾಯಕರ ಜೀವ 
ಸಗ್ಗದೊಳು ಸೊಗದಿ ಬಾಳುತಲಿಹುದು. ಸಂದೇಹ- 
ಮೇಕಶಿದಳೆ? 


ರಣನಾಯಕ-... ಜಯದೇವ, ದಯಮಾಡಿ ಸುಮ್ಮನಿರು. 
(ಚಿಂತಿಸುವನು) 
ರುದ್ರನಾಯಕ..-.ಜಯದೇವನುಪದೇಶವೆನೆ ಬೇಯ್ವ ಕಂಗಳಿಗೆ 
ಕಾರವನೂಡಿದಂತೆ | 
ರಂಗನಾಯಕ... ಬಣಗುವೇದಾಂತವನು 


ನೀನೆಲ್ಲಿ ಕಲಿತೆಯೋ ? ಸರ್ವದಾ ನಿನ್ನ ಒಣ 
ಉಪದೇಶವನು ಕೇಳಿ ಕೇಳಿ ಕಿವಿಗಳು ಜಿಡ್ಡು 
ಗಟ್ಟಿಹವು. ತಲೆ ಚಿಟ್ಟು ಹಿಡಿದುಹೋಗಿರ್ಪುದು. 


ಅಹುದಹುದು ; ರೋಗಿಗಳಿಗಾವಗಂ ಸಿಹಿಯೆ 
ಕಹಿಯಂತೆ ! 

ಸೋಗಿಗಳ ಪಡೆಯಲಾರದ ಜನರು 
ಯೋಗವನು ನಟಿಸುವರು |! 

ಹೊಳೆಯ ಪಾಲಾಡೆಯಾ 

ಮಗನೆ? ಎನ್ನ ಬಾಳ್ವೆಯ ಕಣ್ಣನಿರಿದೆಯಾ ? 
ಬದುಕಿತೊಕ್‌ ಕತ್ತಲೆಯ ಕವಿಸಿದೆಯಾ? ನಿನ್ನಬ್ಬೆ 
ಚಿನೆಗೊಂಡೊಡಾನೇನಂ ಪೇಳಲಿ? ನಿನ್ನನುಜೆ 


ರಣ. 


ರಂಗ... 


ರಣ 


4೨ 


ಬಂದಂಕದಲಿ ಕುಳಿತು " ಎನ್ನಣ್ಣ ನೆಲ್ಲಿ ?' ಎಂದು 
ಕೇಳುವಾ ಸಮಯದಲಿ ನಾನೆಂತು ಸೈರಿಸಲಿ? 
ನಿನ್ನ ಪ್ರಜೆಗಳ್‌ ಬಂದು "ಎಮ್ಮ ಚಿಕ್ಕರಸರೆಲ್ಲಿ ತಿ 
ಎಂದು ಬೇಡಲು ಆವ ನಾಲಗೆಯೊಳೊರೆಯಲಿ? 
ಹಾ ಕಂದ! ಮುದಿಯ ತಂದೆಯನಗಲಿ ಪೋದೆಯೇಂ! 
ನಾಯಕರೆ, ತಮ್ಮ ಮಗನಿನ್ನುಮುಳಿದಿರಒಹುದು. 
ತೆರೆಗಳಂ ಬಗೆಬಗೆದು ತಲೆಯ ಮೇಗಡೆಗೆತ್ತಿ, 
ಚಿಮ್ಮಿ ಮುಂದಕೆ, ಈಜಿ ಸಾಗುತಿದ್ದುದ ಕಂಡೆ. 
ಶಕ್ತಿಯೊಳ್‌, ಯುಕ್ತಿಯೊಳ್‌, ಜಾಣ್ಮೆಯೊಳ್‌, 
ತಾಳ್ಮೆಯೊಳ್‌ 
ಎಮ್ಮೈಲ್ಲರಂ ವಿಖಾರಿದಾತಂ ಮುಳುಗಿದಪನೆ? 
ಆತನೆಲ್ಲಿಯೊ ಕುಳಿತು ಸೊಗದೊಳಿಹನೆಂಬುದೆಯೆ 
ಎನ್ನ್ನ ನಂಬುಗೆ! ಏನ್ನು ಆಸೆ! 
ಇಲ್ಲ, ಇನ್ನೆಲ್ಲಿ 
ಅವನಿಹನು? ಅವನು ಹೋದನು, ಇನ್ನು ಬಾರನು. 
ಆ ಪುಸಿಗ ಜೋಯಿಸನು ಹೊರಡು ವಾಗೇನೊದರಿ 
ಕಳುಹಿದನು ! ಬಾಯಲ್ಲಿ ಹರಸುತ್ತ ಮನದಲ್ಲಿ 
ಶಪಿಸಿದನೆ ? ನಾನೆಂದೆ:--ಮುಂಗಾರ ಸಮಯವಿದು 
ಪೆರ್ದೊರೆಯ ನಂಬಲಾಗದು ಎಂದು. ನೀರು 
ಬೆಂಕಿಗಳ ನಂಬುವರೆ? ನಾನೊರೆದುದಂ ಪುಡಿಗೆ 
ಕಡೆಯಂದೆಣಿಸಿದರು. ಈಗಳೋ--ಮುಳುಗಿದುದು 
ದೋಣಿ; ನಾವಿನಿಬರೆಮ್ಮ ಸಯನ ಬಲದಿ 
ಬದುಕಿದೆವು. ವೀರ ಶಿವನಾಯಕನೊ ಹೊಳೆಯ 
ಹೆವಿಷ್ಮಾನಿಗುಣಿಸಾದನು ! 
ಬದುಕಿಲ್ಲವೆ೦ಬೆಯೇ೦? (ಶೋಕಿಸುವನು) 
ನರೂಪನಾಯಕಕರೆ, 
ಆವ ಫೊಳಿನೊಳಾವು ದೊರೆಯಬೇಕೆಂಬುದಯೆ 


ರಣ 


ಜಯ 


ಜಯ. 
ರುದ 
ತ 


ರಣ 


ರಂಗ 


ತ 


ನಿಮಗೆ ತಿಳಿಯದು. ಪುಣ್ಣಿಗೆಣ್ಣೆಯಂ ಬಳಿಯುವರೆ ? 
ಮೇಣದನು ಇರಿಯುವರೆ? ಜೀಯ, ರಣನಾಯಕರೆ, 


ಬೇಡ, ಮಾತಾಡದಿರು---ಮೌನದಲಿ ಶಾಂತಿಯಿದೆ... 


ಅದೋ, ದೂರದಿಂದೈತಪ್ಪ ಸಂಗೀತಮಂ ಕೇಳಿ! 
ಇಲ್ಲಿ ಅರೆಗಳು ಕೂಡ ಹಾಡುವುದನರಿತಿಹವು | 
ಆಗಸದೊಳೆಲ್ಸಿಯು೦ ಗಾನಮಯಮಿಲ್ಲಿ! 
(ಕಿನ್ನರನು ಅದೃಶ್ಯನಾಗಿ ಹಾಡುತ್ತಾ ಬರುವನು.) 
(ಹಾಡು) ಹಬ್ಬಿದಮಲೆಗಳ ಮೇಲಲೆದಾಡುವ ಮಳೆಗಳಿಬನ್ನಿ; 
ಬನಬನದಲಿ ಚಿಮ್ಮುತ ನಲಿದಾಡುವ ಚಳಿಗಳೆ ಬನ್ನಿ! 
ಮುಗಿಲಂಚಿನ ಕುಡಿಮಿಂಚಿನ ನವಕಾಂಚನವನು ತೊಟ್ಟು, 
ನವನೀರದ ಸುರಚಾಪದ ಪೊಂದಾರದ ಉಡೆಯುಟ್ಟು 
ಬಹುವೇಗದಿ ಬಿರುಗಾಳಿಯೆ ಬಾರೈ ! 
ಕಡಲೂರಿಗೆ ನಾವ್‌ ಪೋಗುವ ಬಾರೈ! 
ನೀಂ ಗೆಲಿದಿಹ ಪೊಸ ಜೀವರ ತಾರೈ! 
ನಮ್ಮೂರಿಗೆ ಹೊಸ ದಾರಿಯ ತೋರೈ ! 
ನನಗೇಕೊ ನಿದ್ದೆಬರುತಿಹುದು. 
ನಡೆ, ಮಲಗು. (ಜಯದೇವ ಮಲಗುವನು.) 


ನಿದಿಸಿದನವನೆಂತು ಶೀಘ್ರದೊಳೆ! ಎನಗುಂ 
ಕಣ್ಣೆಮೆಗಳೇಕೊ ಇಳಗೆಳೆಯುತಿವೆ. 


ಮಲಗಣ್ಗಾ ಸ 
ಶೋಕದಲಿ ನಿಡ್ಡೆಬರುವುಡೆ ವಿರಳ. ಬಂದಾಗ 


ಮಲಗದಿರುವುದೆ ಕೇಡು! ನಿದ್ದೆಗ್ಳೆದೊಡೆ ಶಾಂತಿ 
ಲಭಿಸುವುದು. 

ಅಂಗರಕ್ಸಣೆಗಾಗಿ ನಾವುಗಳು 
ಕಾಯ್ಯ್ದುಖೆವು. ನಾಯಕರೆ, ಮಲಗಿ ನಿರ್ಭಯದಿಂದ. 
ಅಂತಕ್ಕೆ- ಏಂ ನಿದ್ದೆ! (ಮಲಗುವನು ; ಕಿನ್ನರ ಹೊರಡುವನು.) 


ತಂಗ. 


ರುದ್ರ 


ರಂಗ 


ರಂಗ... 
ಸುದ... 
ತ] 
ರಂಗ 
ರುದ 
KS) 
ಸಂಗ 


ರುದ್ರ 
ರಂಗ 
ರುದ್ರ 
ರಂಗ 


ರುದ್ರ 


ರಂಗ 


೩೪ 
ಇದೇನಿವರಿಗೀನಿದ್ದೆ ? 

ಈ ಹವದ ಮೈಮೆಯದು. 
ಹಾಗಾದರೆಮಗೇತಕಾನಿದ್ದೆ ಬಾರದಿದೆ ? 
ಬನ್ನೆ ಕಂಗಳಲದರ ಸುಳಿವುಮಿಲ್ಲ. 


ಎನಗುಮಂತೆಯೆ ಇಹುದು. 
ಮಾತಾಡಿಕೊಂಡಂತೆ ನಿದ್ದೆಮಾಡಿದರಿವರು ! 
ಸಿಡಿಲು ಬಡಿದೊರಗಿದವರಂತೆ ಬಿದ್ದಿಹರು. 
(ಸ್ವಲ್ಪ ಕುಹಕಾಲೋಚನೆ ಮಾಡಿ) ನಾಯಕರೆ. 


ಏನು? 

ಇರಲಿಯದನೀಗಳೊರೆಯೆ, 

ಅದೇಳೆ ? ಪೇಳ್ವುದನೀಗಳೆ ಪೇಳಲದುವೆ ಲೇಸು. 
(ರಂಗನಾಯಕನ ತಲೆಯಕಡೆ ದುರುದುರನೆ ನೋಡುತ್ತ) ಇದೇನು! 
ನಾಯಕರೆ ನೀವೇನ೦ ಕಂಡಿಂತುಟು ಬೆಚ್ಚಿಬೀಳುವಿರಿ ? 


(ಕಣ್ಣುಜ್ಜಿಕೊಂಡು ಮತ್ತೆ ನೋಡುತ್ತ) ಇದೇನು? ಯಾವ 
ರಾಜನ ಮಕುಟವಿದು ? 
ಎಲ್ಲಿ? 
ಹಾ! ರಣನಾಯಕರ ಮಣಿಖಚಿತ ಮಕುಟಿಂ! 
ಇದೇನಿದು ನಾಯಕರೆ? ನಿಮಗುಂ ನಿಡ್ಡೆಯೊ ಏನು ? 
ಹಾ! ತಳಿಸುತಿಹುದೆಂತು! ನಿಮಗದು ಕಾಣಿಸದೆ? 
ನಗರದರಸರ ಮಕುಟಿಂ! ನೋಡಲ್ಲಿ! ನೋಡಲ್ಲಿ! 
ಗಗನದಿಂದವತರಿಪ ಚಾರು ಸುರಚಾಪದೊಲು 
ನಿಮ್ಮ ಮೇಲಿಳಿಯುತಿದೆ | 

ಎಲ್ಲಿ? ಎಲ್ಲಿ? ನಾಕಾಣೆ | 


ರುದ್ರ 


ರಂ ಗ... 


ರಂಗ... 


ರುದ್ರ 


ರಂಗ 


ರುದ್ರ 


ರಂಗ 
ರುದ್ರ 


ರಂಗ 
ರುದ್ರ. 


೩೫ 


ನೀವೇನು ಕುರುಡರೇ ? 
ನೋಡಿದರೆ ಕಾಣಿಸದು. 
ಕನಸು ಕಾಣುವಿರೇನು ? ಅಚ್ಚ ರಿಯ! ಈ ನಿದ್ದೆ ಆ 
ಯಚ್ಚ ರಿಯು ! ನಡೆಯುತ್ತ, ನೌಡಿಯುತ್ತ, ಚರಿಸುತ್ತ, 
ಇಂತಪ್ಪ ಸು ಗಾಢನಿದೆಯೊಳಿರ್ಪುದಾಶ್ಚರ್ಯಂ! ಆಶ್ಚರ್ಯಂ? 
ಇಟ 
ಕಣ್ಣಿಲ್ಲದಿರ್ದರುಂ ಕಲ್ಪನೆಯು ಕುರುಡಹುದೆ? 
ಬುದ್ಧಿಯಿಲ್ಲದೆ ನೀವು ಹಾಳಾಗುವಿರಿ | ಅಯ್ಯೊ! 
ನಿಮ್ಮದಿದು ತಿರುಳು ತು೦ಬಿರ್ಪ ಕನಸಿನಂತಿಹುದು ! 
ನಾಯಕರೆ, ಬರುಗನಸಲ್ಲ, ಎನ್ನ ದರ್ಶನಂ! 
ಬಿನದವಲ್ಲೆನ್ನ ನುಡಿ; ಕಿವಿಗೊಡುವಿರಾದೊಡೆ 
ನೀವರಸರಾಗುವಿರಿ! 
ಜೇಡ! ಎಏನಗದು ಬೇಡ | 

ನಗರದ ಸಿಂಹವಿಷ್ಟರಕೊಡೆಯರಪ್ಪಂತೆ 
ಮಾಡುವೆಂ ! 

ಇನ್ನೊಮ್ಮೆ ನುಡಿಯದಿರಿ, ನಾಯಕರೆ! 
ವೀರಪಾರ್ಯಿವರಾಗಿ, ನವಯುವಕರಾಗಿ ನೀವ್‌ 
ಬೆದರುವುದೆ ? ನಾನಿಮಗೆ ನೆರವಾಗಿ ಬಂದಿರಲು 
ನಿಮಗದೇತರ ಭಯಂ? 

ನಾನೊಲ್ಲೆ ನಾನೊಲ್ಲೆಂ! 

ವೀರಪುಂಗವ ರಂಗನಾಯಕಕರೆ, 
ನಿಮ್ಮೆದೆಯ ನಾ ಬಲ್ಲೆ: ಒಳಗಿರ್ಪುದಾಕಾಂಕ್ಚೆ, 
ತೋರಿಕೆಗೊಬೇಡೆಂಬುವಭಿನಯವು. ಹಂಗಿಸುತ 
ನಿನ್‌. ಬಯಕೆಯ ನೀವೆ, ಮುಂದರಿಯಲಳುಕುವಿರಿ! 
ದೊರೆತ ಸಮಯವ ಬಿಡಲು. ಮರಳಿ ಬರುವುದೆ? ಹೇಳಿ! 


ರಂಗ... 


ರಂಗ 


ರಂಗ 


ರುದ್ರ ಕಿಸೆ 
ರಂಗ 


ರುದ್ರ 


ರಂಗ 
ರುದ್ಧ 


೩೬ 


ನಿಮ್ಮಾಸೆಯೆಂತಿರ್ಬುಡೋ ಹೇಳಿ; ನೀವೆನ್ನ 
ಮಂಗಳಾಕಾಂಕ್ಲಿಗಳು. ನಿಮ್ಮ ಸಲಹೆಗೆ ನಾನು 
ಶರಣಾದೊಡೂಳ್ಳಿತಹುದು. 


ನಾಯಕರೆ, ನೀವೆನ್ನಂ 
ಸಾಮಾನ್ಯನೆಂದರಿಯದಿರಿ; ನರಕದೊಡೆಯನಿಗೆ 
ಸಲಹೆಗಳನೀಯಲರಿವೆ! -ದೊರೆಯಮಗನುಳಿದಿಹನೆ? 
ಯಾರು ಹೇಳುವ ಮಾತು? ಯಾರು ನಂಬುವ ಮಾತು? 
ಅವನು ಮುಳುಗಿದುದು ಸು ಳ್ಳ್ಯಾದೊಡೆ, ಇ.ವರಿಲ್ಲಿ 
ಮಲಗಿಹುದೆ ಪುಸಿಯಹುದು. 
ನನಗೆ ನೆಚ್ಚಿಲ್ಲ, 
ಅವನು ಬದುಕಿಹನೆಂಬ ಮಾತಿನಲಿ. 
ನೆಚಿ ಲ! 
ಬನಿ 
ನೆಚ್ಚು! ನಿಮಗಿಹ ನೆಚ್ಚು! ಕೆಚ್ಚೆದೆಯ ಬೀರನಿಗೆ. 
ನೆಚ್ಚು ತೊತ್ತಾಗುವಳು ! ಆ ಶಿವನಾಯಕನು 
ಮಳುಗಿರ್ಪನೆಂಬಿರಾ ? 
ಸಾಯದೆಯೆ ಮತ್ತೇನು? 
ಅವನು ಅಳಿದೊಡೆ ಮುಂದೆ ಯುುವರಾಜನಾರಹನು ? 
ನಗರದೊಡೆತನವಾಕ್ಗೆ ? 
ಸಿಂಗಣ್ಣನಾಯಕಗೆ | 
ಆದರ ಬದಲೊಂದರೆಗೆ ಪಟ್ಟಿ ಕಟ್ಟಲು ಲೇಸು! 
ಮಂಕನಿಗೆ ರಾಜ್ಯವೇ ? ಹಗಲಾವುದಿರುಳಾವು- 
ದೆಂಬುದನೆ ತಿಳಿಯದವಗೇಕೆ ಪಟ್ಟದ ಪೆರ್ಮೆ? 
ನಿಮ್ಮೆದೆಯ ನಾನರಿಯಲಾರದಿಹೆ. 
ಶಿಷಹಾ | 
ಎನ್ನ ಬಗೆ ನಿಮಗಿರ್ದೊಡೆ!--ಎನಿತು ಮಲಗಿಹರಿವರು ? 


ರಂಗ... 


೩೭ 


ಶಯ್ಕೆಯಾಗಿರ್ಬರೆಗಳಂತೆವೋಲ್‌. ಮುನ್ನುಡಿಯು 
ಎಮ್ಮೇಳ್ಲೈಗೀ ನಿದ್ದೆ! ತಿಳಿಯಿತೇ? 
ತಿಳಿದಂತೆ 

ತೋರುತಿದೆ. 

ನಿಮ್ಮ ಭಾಗ್ಯದ ಲಕ್ಷ್ಮಿ ಬಾಗಿಲಿಗೆ 
ಬಂದಿಹಳು: ಒಳಗೆ ಕರೆವಿರೋ? ತಳ್ಳುವಿರೋ ? 
ನಿಮ್ಮಣ್ಣನನು ನೀವು ರಾಜ್ಯದಿ೦ಂದೋಡಿಸಿದಿ- 
ರಲ್ಲವೇ೦? 

ಅಹುದು, ಯುಕುತಿಯಿಂದೋಡಿನಿದೆ. 
ನೋಡೀಗಳಿೆ೦ಂತರಸನುಡುಗೆಗಳು ಸಿಂಗರಿಸು 
ತಿಹವೆನ್ನ ರೂಪವನು! ಎನ್ನಣ್ಣನಾಳುಗಳು 
ಅಂದಿರ್ದರೆನಗೆ ಎಣೆಯಾಗಿ, ನೋಡಿಂದು 
ಅವರೆಲ್ಲರೆನ್ನ ಕಿಂಕರರಾಗಿ ಗೆಯ್ಯುತಿಹರು. 
ಧರ್ಮಮೆತ್ತಣ್ಗಾಯ್ತು,? ಭೀಮ ಅರ್ಜುನರಂಥ 
ಮೂರುಲೋಕದ ಗಂಡರುಂ ಕೂಡ ಧರ್ಮಜನ 
ನುಡಿಗಳನು ವೇದವೆಂದೇ ತಿಳಿದು ಅವನಿತ್ತ 
ಆಜ್ಞೆಯನು ವಿಖಾರುತಿರಲಿಲ್ಲ. ಲಕ್ಟ್ಮ್ಮಣನು 
ಅಗ್ರ ಜನ ನೆಳಲಾಗಿ ಸೇವಿಸಿದನಣ್ಣನನು ! 
ಸಾಕು, ಸಾಕಿದು ರಂಗನಾಯಕರೆ; ನಿಮಗಾರು, 
ಜಯದೇವನಿದನೆಲ್ಲ ತಿಳುಹಿದನೆ? ಧರ್ಮ! 
ಧರ್ಮವೆಂಬುದು ಹೇಡಿಗಳ ಮರ್ಮ! ಕಬ್ಬಿಗರ 
ಕಲ್ಪನೆಯ ಕತೆಗಳಲಿ ಹೇಳಿದಾ ತತ್ತ್ವಗಳ- 
ನೀರಾಜಕೀಯದಲಿ ತರಬೇಡಿ; ಕತೆಗಳವು! 
ನಮ್ಮುದಿದ್ದು ಕತೆಯಲ್ಲ! ಧರ್ಮ ಸತ್ಯಗಳೆಲ್ಲ 
ಮದಿತನದ ಮಾತುಗಳು; ಕೆಜ್ಜೆದೆಯ ಜವ್ವನದ 
ವೀರವಾಕ್ಯಗಳಲ್ಲ. ಮುದಿತನವಾವರಿಸಿ 


ರಂಗ... 
ರುದ್ರ 


ರೆಂಗ. 


ರಂಗ 


ಕಿನ್ನರ 


೩೮ 


ಬಂದಾ ಕಾಲದಲಿ, ನಾವೂ ಸನ್ನಿಯ ಈುರಿತು 
ತಿಳಿಯದಿಹ ಮಕ್ಕಳಿಗೆ ಬುದ್ಧಿ ಹೇಳಿದರಾಯ್ತು ! 
ನೀವೇನು ಮಾಡುವಿರೊ ಅದೆ ನಿಮ್ಮ ಧರ್ಮ. 
ಬೇರೆ ಧರ್ಮವದೆಲ್ಲಿ? ನಿದ್ದೆಯಲಿ ಮುಳುಗಿಹನು 
ನಗರದರಸನು ಮಣ್ಣಿಗಿಂತಲುಂ ಮಣ್ಣಾಗಿ, 
ಕಲ್ಲಿಗಿಂತಲು ತಾನೆ ಕಲ್ಲಾಗಿ. ಮಿಂಚುತಿಹ 
ಐನ್ನ ಕೂರಸಿಯವನ ಮುಂಡಮಂ ರುಂಡದಿಂ 
ಬೇರ್ಕ್ಕೆದಕೂಡಲೇ ನೀವರಸರಾಗುವಿರಿ ! 
ಜನಪದದಪವಾದಂ? 
ಹೊಳೆಯಲ್ಲಿ ಮುಳುಗಿದನು; 

ಎಂದರಾಯ್ದೇೇಳಿ | 

ಕತ್ರಿಯನು ಒರೆಗಳಚಿ 
ನಾಯಕರೆ! ನಗರದರಸಗೆ ನೀವು ಸಲ್ಲಿಸುವ 
ಕಪ್ಪವನು ನಿಲ್ಲಿಸುವೆ. ನೀವೆನ್ನ ನೇಹಿಗರು. 
ನಾನು ರಣನಾಯಕನ ಕಡಿದೊಡನೆ, ನೀವು 
ಜಯದೇವನಂ ತು೦ಡುಗೈವುದು 1 (ಕತ್ತಿ ಗಳನೆಳೆಯುವರು) 


ಒಂದು ಮಾತಿಹುದು. (ಪಿಸುಮಾತು) 
[ಅದೃಶ್ಯನಾಗಿ ಕಿನ್ನರನು ಬರುವನು] 
ದಿವ್ಯದೃಷ್ಠಿ ಸಯ ನಟಿ } ಎನ್ನೊಡೆಯ ನರಿತಿಹನು 
ನಿನಗಂ ಮೇಣ್‌ ನಿನ್ನ ಗೆಳೆಯ೦ಗ೦ ಬಂದಿರ 
ದುರ್ಲತಿಯೆ ಪರಿಯಂ. ಎನ್ನ ನಟ್ಬೆದನಿಲ್ಲಿ- 
ಗದಕಾಗಿ; ನಿವಿಮ್ಮಾರ್ರರನ್ನೆಳ್ಹರಿಸಲೆಂದು. 
[ಜಯದೇವನ ಕಿವಿಯಲ್ಲಿ ಹಾಡುವನು] 
ಮಲಗಿರಲು ನೀವಿಂತು 
ಸಾವಿಹುದು ಬಳಿ ನಿಂತು 
ಹಸಿದು, ಬಾಯ್ದೆರೆದು; 


ರುದ್ರ 


ಜಯ. 


ರಣ 


ರಂಗ 


ರಣ 


ರುದ್ರ 


ರಂಗ 
ರಣ 


ಜಯ... 


ರ್ಶ 


ಜೀವನದೊಳಾಸೆಯಿರೆ 
ಬಿಟ್ಟೇಳು ನಿದ್ದೆಯನು, 
ಏಳು, ಮೇಲೇಳು! 
ಇನ್ನು ತಡಮಾಳ್ಪುದೇಕೆ? 
(ಎಚ್ಚೆತ್ತು ಗಾಬರಿಯಿಂದ) ಶಿವಶಿವಾ! ಶಿವಶಿವಾ! 
ದೊರೆಯಂ ಕಾಪಾಡು! (ರುದ್ರ ರಂಗನಾಯಕರನ್ನು ನೋಡಿ) 
ಏನಿದೇನಿದು ? (ರಣನಾಯಕಗೆ ಹೋ 
ಎದ್ದೇಳು! ಎದ್ದೇಳು |! (ರುದ್ರ ರಂಗನಾಯಕರಿಗೆ) 
ಕತ್ಲಿಗಳನೊರೆಗಳಚಿ 
ನಿಂತಿರುವಿರೇ ೫? ಬೆಚ್ಚುವಿರದೇಕಿಂತು ? 
(ಎಚ್ಚೆತ್ತು) ಏನು! ಏನು! ಏನು! 
ನಾವಿಲ್ಲಿ ನಿಂತಿರಲು, ನಿಮ್ಮ ಸಂರಕ್ಸ್ಸಣೆಯ 
ಕಾರ್ಯದಲ್ಲಿಯೆ ತೊಡಗಿ ನಿಂತಿರಲು, ಬಳಿಯೊಳೇ 
ಆನೆಗಳೊ, ಸಿ೦ಹಗಳೊ ಗರ್ಜಿಸಿದ ತೆರನಾಗಿ 
ಅದರಿಂದಲೇ ನೀವು ಎಚ್ಚೆತ್ತು, ಕೂಗಿದುದು 
ಅಬ್ಬಬ್ಬಾ! ಏಂ ಭಯಂಕರನಾದಂ! ಎನ್ನೆದೆಯು 
ನಡನಡ ನಡುಗಿತು! 
ಎನೆಗಾವ ನಿಡುದನಿಯು ಸೇಳ್ದುದಿಲ್ಲ. 
ಅಬ್ಬಬ್ಬ! ಗಿರಿಗಳನು ನಡುಗಿಸುವ ಹೂಂಕಾರ! 
ಭೂಕಂ೦ಪಮಂ ಗೈವ ಹರಿಕಂಠ ಗರ್ಜನೆ! 
ಸಿಂಹಗಳಿ ಇರಬೇಕು! 
ಮೇಣ್‌ ರಕ್ಕುಸರೋ? 

ಜಯದೇವ ನೀನುಂ ಕೇಳ್ಸೆಯೇಂ? 
ಎನ್ನಾಣೆ ಏನೊ ಮೊರೆದಂತಾಗಿ ಎಚ್ಚೆತ್ತು 
ನಿಮ್ಮನುಂ ಎಚ್ಚರಿಸೆ ಕೂಗಿದೆನು. ಕಣ್ಣೆರೆದು 
ನೋಡಲೆ ಕತ್ತಿಗಳನೊರೆಯಿಂದ ಹಿರಿದೆತ್ತಿ 


ರಣ 


೪೦ 


ನಿಂತಿದ್ದರಿವರಿರ್ವರು೦ ಬೆಕ್ಕಸಂ ಬಡುತ. 
ನಾವಿನ್ನು ವಚ ರಿಕೆಯಿಂದಿರ್ಪುದೇ ಲೇಸು! 


'ನಫಾಡ್‌ತೊಲಗುವಂ 7 ಈ ಹು] 


ಪೊರಡುವಂ. ಮಗನ ಗತಿ ಏನಾದುದೆಂಬುದ೦ 
ತಿಳಿಯುವ೦; ನಡೆಯಿಂ! 

ಆ ಬನದ ಮಿಗಗಳಿಂ- 
ದಾತನ೦ ಪರಶಿವಂ ರಕ್ಕಿಸುಗೆ ! ಅವನಿನ್ನುಂ 
ಬದುಕಿರು೦! ಆಂ ಬಲ್ಲೆಂ! 

ಬನ್ನಿಂ | ಬೇಗ ನಡೆಯಿಂ! 

(ಹೊರಡುವರು) 
ಭೈರವನಿಗಿದನೆಲ್ಲ ತಿಳುಹುವೆನು. ದೊರೆಯೆ, 
ಹೋಗು, ಪುತ್ರನ ಹುಡುಕು. ನಿನಗಕ್ಕೆ ಮಂಗಳಂ! 


ದೃಶ್ಯ ೪ 


(ದ್ವೀಪದ ಮತ್ತೊಂದು ಭಾಗ. ಶಸಿಶಕ್ತಿಯು ಕಟ್ಟಿಗೆಯ ಹೊರೆಯನ್ನು ಹೊತ್ತುಕೊಂಡು 
ಬರುವನು. ಗುಡುಗಿನ ಸದ್ಗು ಕೇಳಸುವುದು.] 


ಶನಿಶಕ್ತಿ 


ಭೂಮಿ ಯೊಳು ಅಲೆಯುತಿಹ ರುಜಿಗಳನಿತುಮುಂ: 
ಚಳುಕುಳುಕು, ತೊನ್ನು, ಹೊಟ್ಟೆಯನೋ ವ್ರ ಕಣ್ಬೇನೆ, 
ಕಿವಿನೋವು, ತಲೆನೋವು, ನಾಯ್ಗೆಮ್ಮುು, ಬದಿಶೂಲೆ, 
ಕಾಲೊಡಕ, ವಾತಪಿತ್ತಗಳೆಲ್ಲ ಭೈರವನ 

ಸೆರೆಗ್ಬೈದು ಪೀಡಿಸುಗೆ! ಬುವಿಯೊಳಿಹ ಸರ್ವ ಕ್ರಿಮಿ 
ಕೀಟಗಳು : ಹೇನುಗಳು, ಕೂರೆಗಳು, ತಿಗಣೆಗಳು, 
ಜಿಗಣೆಗಳು, ಸೊಳ್ಳೆಗಳು ಗಿಳ್ಳೆಗಳು ಎಲ್ಲ 

ಅವನ ನೆತ್ತರವೀಂಟಿ ಸಂತಸದಿ ಜೀವಿಸುಗೆ | 

ಅವನ ನ್ನರದೂತರಿದನಾಲಿಸುತಲಿರಬಹುದು! 
ಆಲಿಸುಗೆ, ಬೈಯುವೆನು! ಆಲಿಸುಗೆ, ಶಪಿಸುವೆನು! 
ಅವನಾಜ್ಞೆಯಿಲ್ಲದೆಯೆ ಅವುಗಳೇನನು ಮಾಡ. 
ಲಾರವು.-- ಹೋದುದಳೆ, ಬಂದುದಕೆ; ಕುಳಿತುದಳೆ, 
ನಿಂತುದಕೆ "ಛೂ' ಬಿಡುವನಾಕುನ್ನಿಗಳನೆನ್ನ ಮೇಲೆ. 
ಮಂಗನಂದದಿ ಕೆಲವು ಪಲ್ಕಿರಿದು ಪರಿಹಾಸ್ಯ 
ಮಾಡುವುವು. ಕಣೆಹಂದಿಗಳ ತೆರದಿ ಕಾಲನಡು 
ನುಸಿಯುವುವು ಹಾದಿಯಲಿಹೋಗುತಿರೆ. ಹೆಮ್ಮರದ 
ತುಂಡುಗಳ ರೂಪವನು ಹೊಂದಿ ದಾರಿಯೊಳಡ್ಡ 
ಬೀಳುವುವು, ನಾಮುಗ್ಗರಿಸುವಂತೆ. ಒಮ್ಮೊಮ್ಮೆ 
ಕೆಸರಿನಲಿ ತಳ್ಳುವುವು. ಬಟ್ಟೆಗೆಡಿಪವು ಒಮ್ಮೆ. 
ಹಾವುಗಳ ಹೋಲುತ್ತ ಅಂಗಾಂಗಗಳ ಬಿಗಿದು 
ಬುಸ್ಸೆಂದು ಬೆದರಿಸುತ ಹುಚ್ಚುಹಿಡಿಸುವುವು.-- 
ಹೋ! ಅಗೋ! ಆಗಲೇ ಅಲ್ಲೊಂದು ಬರುತಿಹುದು. 


ತ್ರಿ ಶಂಕು 


೪೨ 


ಕಟ್ಟಿಗೆಯ ತರಲು ತಳುವಿದ ತಪ್ಪಿ ಗಾಗೊಬ್ಬ 
ಕಿನ್ನರನನಟ್ಟಿಹನು ನನ್ನ ಪೀಡಿಸಲೆಂದು. 
ಏಗೈೆವೆನೀಗಳಾನರಿಯೆ೦! ಇರಲಿ 

ಸತ್ತವೊಲು ಮಲಗುವೆನು! ಶನಿಯ ದಯೆಯಿಂದವನು 
ನನ್ನನವಲೋಕಿಸದೆ ಮುಂದರಿಯೆಬಹುದು. 

[ಕಂಬಳಿ ಮುಚ್ಚಿಕೊಂಡು ಮಲಗುವನು. ತ್ರಿಶಂಕು ಬರುವನು.) 

(ಸುತ್ತ ನೋಡಿ) ಏನು ಬಟ್ಟಿ ಬಯಲಿದು |! ನೆಳಲೀಯಲೊಂದು 
ಗಿಡವಿಲ್ಲ, ಮರವಿಲ್ಲ. ಹುದುಗಿಕೊಳ್ಳಲು ಒಂದು ಬಂಜೆ 
ಕೂಡ ಇಲ್ಲ. (ಮೇಲೆ ನೋಡಿ) ಇದೇನಿದು? ಗಗನದಲಿ ಮತ್ತೆ 
ಕರ್ಮುಗಿಲು ಕವಿಯುತಿದೆ. ಸುಯ್ಯೇೆಂದು ಮರಳಿ ಬೀಸ 
ತೊಡಗಿದೆ ಬಿರುಗಾಳಿ. ಆ ಕರಿಯ ಮೋಡ, ಕರಿಯರೆಯ 
ಹೋಲುತಿಹ ಆ ದೊಡ್ಡ ಮೋಡ ಇನ್ನೇನು ಈಗಲೋ 
ಆಗಲೋ ಗುಂಡುಗಳ ಮಳೆಗರೆವ ಸಿಡಿಮದ್ದಿನುಂಡೆಯಂತೆ 
ಹುಬ್ಬುಗಂಟಿಕ್ಕಿ ಕೊಂಡಿದೆ. ಗುಡುಗಿದರೆ ಎಲ್ಲಿ ಅಡಗು 
ವುದೊ ನಾನರಿಯೆ. ನನ್ನ ಈ ಮುದಿತಲೆಯ ಮೇಲೆಯೇ 
ಬೀಳಬೇಕೆಂದು, ಹಾರೈಸಿ ಕಣ್ಣಿಟ್ಟು ಹವಣಿಸಿ ಕಾಯ್ದು 
ಕೊಂಡಿರುವ ಆಮಳೆಗಲ್ಲು ಉದುರತೊಡಗಿದರೆ ಎಲ್ಲಿ ಮೈ 
ಮರಸಿಕೊಳ್ಳುವುದೊ ನಾನರಿಯೆ--(ಎರಡು ಹೆಜ್ಜೆ ನಡೆದು ನೆಲದ 
ಕಡೆ ನೋಡಿ) ಇದೇನಿದು ?--ಕಲ್ಲೋ? ಮರವೋ? ವಿನಾನೋ? 
ಮನುಷ್ಯನೋ? ಸತ್ತಿದೆಯೋ? ಬದುಕಿದೆಯೊ! 
ಮಾನೆಂದೇ ತೋರುತ್ತದೆ. (ಮೂಸಿ ನೋಡಿ) ಹೌದು, ಅದೇ 
ವಾಸನೆ! ಹಳೆಯ ಕಾಲದ ವಿತಾನೆಂದು ತೋರುತ್ತದೆ. 
ರಾಮಾಯಣ ಕಾಲದ್ದಿರಬೇಕು! ಬಹಳ ವಿಚಿತ್ರವಾಗಿದೆ. 
ಇದು ನಮ್ಮೂರಿನಲ್ಲಿ ಸಿಕ್ಕಿದ್ದರೆ ಏಸು ಹಣ ಸಂಪಾದನೆ 
ಮಾಡುತ್ತಿದ್ದೆ! ತಿರುಕನೂ ಕೂಡ ಕಾಸು ತೆತ್ತು 
ನೋಡಲು ಬರುತ್ತಿದ್ದ!-ಓಹೋ ; ಮನುಷ್ಯರ ಕಾಲು 
ಗಳಿವೆ! ಎ ಓಹೋ ರೆಕ್ಕೆಗಳು ತೋಳುಗಳಂತಿವೆ!— 


ಬೀಮಣ.-... 


೪೩ 


(ಮುಟ್ಟಿ ನೋಡಿ) ಓಹೋ ಜಿಚ್ಚಗಿದೆ1-- ಓಹೋ ಗಡ್ಡ 
ಬೇರೆ!--ಅಯ್ಯೋ ನಾನೆಂತಹ ದಡ್ಡ! ವಿನಾನಲ್ಲ ಇದು. 
ಯಾವನೋ ಈ ದ್ವೀಪದ ನಿವಾಸಿಯು ಸಿಡಿಲಿನಿಂದ ಈಗ 
ತಾನೇ ಸತ್ತು ಬಿದ್ದಿದ್ದಾನೆ! (ಗುಡುಗುವುದು) ಅಯ್ಯಯೋ 
ಕೆಟ್ಟೆ ನಲ್ಲಾ! ಮತ್ತೆ ಪ್ರಾರಂಭವಾಯಿತು ಆ ಮಾರಿ 
ಮಳೆ |--ಇವನ ಕಂಬಳಿಯೊಳಗೆ ಹುದುಗುವುದೆ ಲೇಸು! 
ಅಡಗಲು ಇನ್ನೆಲ್ಲಿಯೂ ತಾವಿಲ್ಲ! ಏನು ಮಾಡುವುದು? 
ಹೊನ ಊರು, ಹೊಸ ಪರಿಚಯ, ಆಯ್ಯೋ ನನ್ನ ಹಣೆ 
ಬರಹವೇ! ಎಲ್ಲಿಯೋ ಬಂಥೆಂಥವರ ಜೊತೆಯಲ್ಲಿಯೋ 
ಮಲಗಟಚೇಕಾಗಿದೆ! ಹೆಣದೊಡನೆ ಮಲಗುವುದಾದರೂ 
ಹೇಗೆ? ಅದರಲ್ಲಿಯೂ ಬದುಕಿರುವಾಗ! (ಗುಡುಗು) 
ಇನ್ನೇನು ಮಾಡುವುದು! ಮಾರಿಮಳೆ ಮುಗಿವತನಕ 
ಇಲ್ಲಿಯೇ ಹುದುಗಿರುವೆನು 
[ಶನಿಶಕ್ತಿಯ ಕಂಬಳಿಯೊಳಗೆ ಹುದುಗುವನು. ಬೀಮಣನು ಹೆಂಡದ 
ಪಾತ್ರೆಯನ್ನು ಹಿಡಿದು ಹಾಡುತ್ತ ಪ್ರವೇಶಿಸುವನು.] 
(ಹಾಡು) 

ದೋಣಿಯನೇರೆನು, ದೋಣಿಯನೇರೆನು, 

ದೋಣಿಯನೇರೆನು ನಾನಿನ್ನು 

ರಾಗವೇ ಸರಿಯಾಗಿಲ್ಲ. ಮಸಣದಲ್ಲಿ ಅತ್ತಂತಿದೆ. ಕೊರಲ- 


.ನಿನಿತುಸ ರಿಪಡಿಸಿಕೊಳ್ಳುವೆನು. (ಕುಡಿಯುವನು) 


(ಹಾಡು) ಬನದಲ್ಲಿ ನನಗೊಂದು ಹೆಣ್ಣು ಸಿಕ್ಕಿತು, ಹೆಣ್ಣು! 
ಹೆಣ್ಣಂದರೇ ನೆಂಬೆ ಸುಲಿದ ಬಾಳೆಯಹಣ್ಣು! 
ಹಣ್ಣು ನೇರಿಲಹಣ್ಣು ಹೆಣ ಸ ಹೊಳೆಯು ವಕಣ್ಣು! 
ಹೆಣ್ಣ "ಠೇಹದ ಬಣ್ಣ ಮಣ್ಣು, ಚಿನ್ನದ ಮಣ್ಣು! 
ಅವಳ ಕೈಗಳ ದುಂಡು ಬೆಳೆದ Ee | 
ಳವಳ ಕಾಲ್ಗಳ ಕಂಡು ಮುತ್ತು ಕೊಟ್ಟಿ ನುಗಂಡು! 

ಬನದಲ್ಲಿ ನನ ಸಸಿಯು ಹೆಣ್ಣು ಸಿಕ್ಕಿತು, “ಹೆಣ್ಣು | 
ಹೆಣ್ಣೆಂದರೇನೆಂಬೆ ಸ ಸುಲಿದ ಜಾಳೆಯಹಣ್ಣು [ 


ಶನಿಶಕ್ತಿ 


ಬೀಮಣ- 


ಶನಿಶಕ್ತಿ 
ಬೀಮೆಣ 


ಶನಿಶಕ್ತಿ 


ಬೀಮ 


೪೪ 


ಇಂದೇಕೊ ಸಂಗೀತವೆ ಸರಿಯಾಗುವುದಿಲ್ಲ. ಹೊಳೆಯಲ್ಲಿ 
ಮುಳುಗಿ ಮಳೆಯಲ್ಲಿ ತೊಯ್ದು ಕಂಠ ಕೆಬ್ಬಿದೆಯೆಂದು 
ತೋರುತ್ತದೆ. ಸ್ವಲ್ಪ ಗಂಟಿಲು ಸರಿಮಾಡಿಕೊಳ್ಳುತ್ತೇನೆ. 
(ಕುಡಿಯುವನು) 
ಅಯ್ಯೋ--ಪೀಡಿಸಬೇ ಡ--ಅಯ್ಯೋ [ 
ಓಹೋ! ಇದೇನು ಸಮಾಚಾರ? ಇಲ್ಲೇನು ದೆವ್ವಗಳಿ 
ಮೆಯೋ?- ಓಹೋ ನನ್ನ ಮುಂದೆ ನಿಮ್ಮ ಆಟವೋ ೭ 
(ಕೆಳಗೆ ನೋಡಿ) ಓಹೋ, ನಿನ್ನ ನಾಲ್ಕು ಕಾಲುಗಳನ್ನು 
ಕಂಡು ಹೆದರಿಕೊಳ್ಳುವನಾಗಿದ್ದರೆ ಹೊಳೆಯಿಂದ ಮೇಲೆ 
ಬರುತ್ತಿದ್ದೆನೇ ಇಂದು? ಎರಡು ಕಾಲು ಸಾಲದೆ ನಾಲ್ಕು 
ಕಾಲಿನಮೇಲೆ ನಡೆಯುವ ನಿನಗೆ, ನಾನು, ಎರಡು ಕಾಲಿನ 
ವೀರ, ಹೆದರುವೆನೇ? 
ಪಿಶಾಚ ವೀಡಿಸುತ್ತಿದೆ--ಅಯ್ಯೋ! 
ಯಾವುದೋ ಚಳಿಜ್ವರ ಹಿಡಿದ ರಾಕ್ಚಸವಿರಬೇಕು, ಹಾಗ 
ಲ್ಲದಿದ್ದರೆ, ಇದರ ಮನೆ ಕಾಯವಾಗ, ನನ್ನಂತೆಯೆ ಮಾತಾ 
ಡುವುದಂದರೇನು? ಅದರಲ್ಲಿಯೂ ಕನ್ನಡದಲ್ಲಿ? ಪಾಪ! 
ಚಳಿಯಿಂದ ಒರಲುತಿರಬಹುದು ; ಸ್ವಲ್ಪ ಮದ್ದು ಹಿಂಡು 
ವೆನು. ಇದನ್ನು ಹೇಗಾದರೂ ಮಾಡಿ ಪಳಗಿಸಿ ನಮ್ಮೂರಿಗೆ 
ತೆಗೆದುಕೊಂಡು ಹೋದರೆ ಚಕ್ರವರ್ತಿಯು ಕೂಡ ನನ್ನ 
ಮನೆಗೆ ಬರುವನು! 
ದಮ್ಮಯ್ಯ! ಕಾಡಬೇಡ! ಇನ್ನುಮೇಲೆ ಬೇಗ ಸೌದೆ 
ತರುವೆನು [--ಅಯ್ಯೊ | 
ಪಾಪ! ಪಿತ್ತ ನೆತ್ತಿಗೇರಿಡೆ, ಚಳಿಯಿಂದ! ಅದರಿಂದಲೆ 
ಹುಚ್ಚು ಹಿಡಿದಂತೆ ಕಿರಿಚುತ್ತಿದೆ. ಸ್ವಲ್ಪ ಈ ಸೋಮರಸ 
ಪಾನ ಮಾಡಿಸಿದರೆ ಒಡನೆಯೆ ಚಳಿವಿಟು ¥ ಪರಾರಿಯಾಗು 
ವುದು. ಪಳಗಿಸಿಟ್ಟು ಕೊಂಡರೆ ಲಾಭವಾದರೆ ನನಗೆ, ವೆಚ್ಚ 
ವಾದರೆ ನನ್ನೊಡೆಯನಿಗೆ! 


ಶಸಿಶಕ್ತಿ..... 


ಬೀಮಣ..... 


ತ್ರಿಶಂಕು 


ಬೀಮಣ_ 


ತ್ರಿಶಂಕು 


ಬೀಮ 


ತ್ರಿ ಶಂಕು... 


೪೫ 


ನಾನೆಲ್ಲ ಬಲ್ಲೆ! ನಿನ್ನ ಕೈಲಿ ಏನೂ ಸಾಗುವುದಿಲ್ಲೆಂದು ! 
ಸಾಗುವುದಾಗಿದ್ದಕೆ ಹೀಗೇಕೆ ನಡುಗುತಿದ್ದೆ.--ನನಗೆ 
ಗೊತ್ತು, ಎಲ್ಲ ಭೈರವನ ಕುತಂತ್ರ! 

ಎಲ್ಲಿ, ಬಾಯಿತೆರೆ ಕೊತ್ತಿ! ಚಳಿ ಹೋಗುವಂತೆ ಮದ್ದು 
ಹಿಂಡುವೆನು. ಹುಂ, ಬಾಯಿತೆರಿ! ನಡುಕಪೆಲ್ಲ ನಿಂತೇ 
ಹೋಗುವುದು. ಹಾಗೆ, ನನ್ನ ಮಾತು ಕೇಳು. (ಶನಿಶಕ್ತಿಗೆ 
ಹೆಂಡ ಕುಡಿಸುವನು) ಅಯ್ಯೊ ಮಂಕು ರಕ್ಕಸಾ, ನಿನಗೆ ಹಿತ 
ವರಾರೆಂಬದೇ ತಿಳಿಯದಲ್ಲಾ! ಹುಂ, ಬಾಯಿತೆರೆ! 
(ಸ್ವಗತ) ಇದೇನು? ಬೀಮಣನ ದನಿಯಂತೆಯೆ ಕೇಳುತಿದೆ 
ಅಯ್ಯೊ ಅದೆಲ್ಲಿಯ ಮಾತು? ಯಾವ್ರದೋ ಪಿಶಾಚವಿರ 
ಬೇಕು (ಗಟ್ಟಿಯಾಗಿ) ಅಯ್ಯೋ ದಮ್ಮಯ್ಯ! ಕಾಪಾಡು! 
ನಾಲ್ಕು ಕಾಲು; ಎರಡು ಕಂಠ! ಇದೆಂತಹ ರಕ್ಕಸ 
ಈ ಕಡಿಯ ಬಾಯಿಂದ ಒಳ್ಳೆಯೆ ಮಾತಾಡುತಿದೆ. ಆ 
ಕಡೆಯ ಬಾಯಿಂದ ಬರಿಯ ಹೊಲ್ಲಮೆಯೆ ಹೊರಹೊಮ್ಮ್ಮು 
ತಿಡ. ಈ ಪಾತ್ರೆಯ ಮಧುವೆಲ್ಲ ಮುಗಿದರೂ ಸರಿಯೆ; 
ಇದರ ಳಿ ಬಿಡಿಸಲೇಬೇಕು.-ಇಎಲ್ಲಿ? ಬಾಯಿತೆರೆ. 
(ಶನಿಶಕ್ಕಿಗೆ ಕುಡಿಸುವನು) ಹುಂ; ಸಾಕು. ಈ ಬಾಯಿಗೆ 
ಸಾಕು! ಉಳಿದುದನು ಆ ಬಾಯಿಗೆ ಹೊಯ್ಯ್ಯವೆನು. 
ಬೀಮಣಾ! 

ಆ ಬಾಯಿಂದ ನನ್ನನ್ನೇ ಕರೆಯುತಿದೆ! ನನ್ನ ಹೆಸರು 
ಇದಕೆಂತು ಗೊತ್ತು? ಅಯ್ಯೊ ದೇವರೆ! ರಾಕ್ಸ್‌ ಸವಲ್ಲ; 
ಇದಾವುದೋ ದುಷ್ಟ ಪಿಶಾಚವಿರಬೇಕು? ಸಾಕಪ್ಪ, 
ನನಗಿದರ ಗೊಡವೆಯೇ ಬೇಡ. (ದೊರ ಸರಿದು) ಮದ್ದು 
ಹೊಯ್ಯಲು ಒಂದು ಉದ್ದವಾದ ಸೌಟು ಕೂಡ ಇಲ್ಲ! 
ಬೀಮಣಾ! ನೀನು ಬೀಮಣನೆ ಹೌದಾದರೆ, ಸಟ್ಟುಗದಾ 
ಣೆಗೂ ನೀನು ಕೈತವದ ಮರುಳಲ್ಲದಿರೆ ನನ್ನನ್ನು ಮುಟ್ಟಿ 


ಬೀಮಣ. 


ತ್ರಿ ಶಂಕು... 


ಬೀಮಣ-.. 


ಶನಿಶಕ್ತಿ 


ಬೀಮಣ 
ಶನಿಶಕ್ತಿ 


ಬೀಮಣ್ಣ. 


೪೬ 


ಮಾತಾಡು, ನಾನು ತ್ರಿಶಂಕು. ಹೆದರಬೇಡ; ನಿನ್ನೆ 
ಪ್ರಾಣಸ್ನೇಹಿತ ತ್ರಿಶಂಕು, ನಾನು. 

ನೀನು ದಿಟಿವಾಗಿಯೂ ತ್ರಿಶಂಕುವೆ ಹೌದಾದರೆ ಹೊರಗೆ 
ಬಾ; ಈ ಕುಳ್ಳ ಕಾಲುಗಳನ್ನು ಹಿಡಿದೆಳೆಯುವೆ. (ಬಗ್ಗಿ 
ನೋಡಿ) ಆಯ್ಯೋ ಚತುಪ್ಪಾದಿ! ಈ ನಾಲ್ಕು ಕಾಲುಗಳಲ್ಲಿ 
ತ್ರಿಶಂಕುವಿನ ಕಾಲ್ಲಳಾವುವು? ಯಾವುದಾದರೂ ಆಗಲಿ. 
ದೇವರೇ ಗತಿ. ಕಣ್ಣುಮುಚ್ಚಿಕೊಂಡು ಎಳೆದೇ ಬಿಡು 
ವೆನು! (ಕಣ್ಣುಮುಚ್ಚಿಕೊಂಡು ಎಳೆಯುವನು. ತ್ರಿಶಂಕುವು ಹೊರಗೆ 
ಬರವನು. ಹೋ, ಹೌದು! ನೀನೇ ನಮ್ಮ ತ್ರಿಶಂಕು! 
ಇಲ್ಲಿಗೆ ಹೇಗೆ ಬಂದೆ? 

ಅರಸನನ್ನು ಅರಸುತ್ತ ಇಲ್ಲಿಗೆ ಬರಲು, ಗುಡುಗಿತು. 
ಇವನು ಸಿಡಿಲು ಬಡಿದು ಸತ್ತವನೆಂದು ಭಾವಿಸಿ, ಸದ್ಯಕ್ಕೆ 
ಕಂಬಳಿಯೆ ಗತಿ ಎಂದು ಒಳಗೆನುಗ್ಗಿ ಬಿಟ್ಟೆ (ಪೆದ್ದುಪೆದ್ದಾಗಿ) 
ಬಿರುಗಾಳಿ ನಿಂತಿದೆಯೆ? (ಮೇಲೆ ನೋಡುವನು.) 

ಅದರ ಬಲ್ಮೆಗೂ ಮೇರೆಯಿರುವುದು. ಅದರಾಟ ಮುಗಿ 
ದುದಿನ್ನು. 

(ಎದ್ದುನಿಂತು ಸ್ವಗತ) ಆಹಾ! ಎಂತಹ ದಿವ್ಯವಾದ ಸುಂದರ 
ದೇವತೆಗಳಿವರು! ಕರದಮೃತಕಲಶದಿಂ ಮೆರೆವ ಆ ಜೆಲ್ಹಿ 
ನಾಕೃತಿಯು ಗೀರ್ವಾಣನೇ ದಿಟವು. ಪಾದಗಳಿಗೆರಗಿ ಕೃಪೆ 
ಯನ್ನು ಬೇಡಿದರೆ ನನಗೊಳ್ಳಿತಾಗುವುದು ! (ಬೀಮಣನ 
ಮುಂದೆ ಬಂದು) ನಿನ್ನ ದಾಸನು ನಾನು; ನೀನಿತ್ತ ಆ ಮರ್ದು 
_ಬರ್ದಿಲರಮರ್ದೆ ದಿಟಿಂ.. (ಅಡ್ಡಬೀಳುವನು.) 

ಹೇಗೆ ? ಚಳಿ ಈಗ ಕಡಿಮೆಯಾಗಿದೆಯೆ? 

ನೀನು ಸ ಸರ್ಗ ದಿಂದ ಬಂದೆಯಾ? 

ಹೌದು, ಸೋಮಲೋಕದಿಂದಲೆ ಇಳಿದುಬಂದೆ,--ನಿನ್ಸೈೆ 
ನಾನಲ್ಲಿಯೇ ಇದ್ದೆ! 


ಶನಿಶಕ್ತಿ 


ಬೀಮಜ- 


ತ್ರಿ ಶಂಕು... 


ಶೂಶಕ್ತಿ 


ಬೀಮ 


ಥೆ ಶಂಕು 


ಬೀಮಣ. 


ತ್ರಿ ಶೇಕು 


೪೭. 


ಅಹುದಹುದು, ನಾ ಬಲ್ಲೆ. ಎನಿತೊ ಸಲ ಚಂದ್ರನಲಿ 
ನ್ನ ನಾ ನೋಡಿಹೆನು. ನಿನ್ನ ನಾ ತಿಂಗಳೊಳೆ 

ವನ್ನೊಡತಿ ತೋರಿದಳು; ನಿನ್ನ ಎಲೆವನೆಯಿರು 

ತಾಣವನು ಅಲ್ಲಿ ತೋರಿದಳು. 

ಬಾ, ಇಲ್ಲಿ! ಬಾ ಇಲ್ಲಿ!! ನೀನು ನೋಡಿದುದು ದಿಟಿವೆಂದು 

ಈ ಅಮರ್ದಿನ ಮೇಲಾಣೆಯಿಟ್ಟು ಒದರು.--ಮರಳಿ 

ನಿತು ಅಮರ್ದನಿಕ್ಕುವೆನು. ಹುಂ, ಪ್ರಮಾಣವತಾಡು | 

(ಕುಡಿಸುತಿರೆ) 

ಅಯ್ಯಯೋ ಇದೆಂತಹ ಬಡ ರಕ್ಕಸ! ಈ ದರಿದ್ರಪ್ರಾಣಿಗೆ 

ಸುಮ್ಮನೆ ಬೆದರಿಡೆನಲ್ಲಾ! ಬಲ್ಮೆಯಿಲ್ಲದ ರಕ್ಕಸ! ಅರಿವು 

ಗೆಟ್ಟ ರಕ್ಕಸ! ಸಾಕು! ಸಾಕು!--ಭಲಾ! ಜೆನ್ನಾಗಿ 

ಹೀರಿತು ಪ್ರಾಣಿ! 

ಸಗ್ಗಿಗನೆ, ಈ ದ್ವ ಪದೊಳಿಹ ಫಲವತ್ತಾದ 

ಭೂಭಾಗಗಳನೆಲ್ಲಮಂ ನಿನಗೆ ತೋರುವೆನು. 

ಬೇಕಾದ ತನಿವಣ್ಣಳಂ ತಂದು ನೀಡುವೆನು. 

ತಿಳಿಗೊಳನ ತಣ್ಣೀರ್ಗಳಂ ತಂದು ಅರ್ಪಿಸುವೆ. 

ನೀನೆನ್ನ ದೇವತೆಯು! ನಿನ್ನ ಅಡಿಗಳಿಗಿದೋ 

ಕಂಬನಿಯ ಅಭಿಷೇಕಮಂ ಗೈದು ಮುತ್ತಿಡುವೆ. 

ಹಾಗಾದರೆ ಬಾ; ಅಡ್ಡಬಿದ್ದು ಪ್ರಮಾಣಮಾಡು |! (ಶನಿ 

ಶಕ್ತಿಯು ಹಾಗೆಯೆ ಮಾಡುತ್ತಿರೆ) 

ಇದೆತ್ತಣ ಮರುಳು ರಕ್ಕಸ! ಬೀಮಣ, ನಿನಗೆ ಒಳ್ಳೆಯ 
ಭಕ್ತನೇ ಸಿಕ್ಕಿದನು ! ನೀನು ಮಲಗಿರುವಾಗ ಅಮರ್ದೆಲ್ಲ 

ಬತ್ತುವುದು, ನಾ ಬಲ್ಲೆ. 

(ಶನಿಶಕ್ತಿಯ ತಲೆಯನ್ನು ಚೆನ್ನಾ ಗಿ ನೆಲಕೊತ್ತಿ) ಚೆನ್ನಾಗಿ! ಚೆನ್ನಾಗಿ 

ಆಣೆಯಿಡ್ಕು! ಸರಿಯಾಗಿ ನಮಸ್ಕರಿಸು! 

ಇದೆಲ್ಲಿಯ ಪೋಲಿ ರಕ್ಕಸ! ಬರಿಯ ಹೈಲು! (ಹಲ್ಲುಕಡಿ 

ಯುತ್ತ) ಕಂಡರೆಯೆ ಹಿಡಿದು ಗುದ್ದುವಂತಾಗುತ್ತದೆ. 


ತ್ರಿ ಶಂಕು... 


ಶನಿಶಕ್ತಿ 


ತ್ರಿಶಕು 


ಶನಿಶಕ್ತಿ 


ತ್ರಿ ಶಂಕು 


ಬೀಮಣ..... 


ಶನಿಶಕ್ತಿ 


೪೮ 


ಸಾಕು, ಏಳು! (ಶನಿಶಕ್ತಿ ಎಳುವನು) ಪಾಪ! ಬಹಳ ಬಳಲಿದೆ ! 
ಇಗೋ ಕುಡಿ! (ಕುಡಿಸುವನು) 

ಬೀಮಣ, ಸ್ವಲ್ಪ ಮುಂದಾಲೋಚನೆ ಇಟ್ಟುಕೊಂಡು 
ಕೆಲಸಮಾಡು ! ಈ ಹೈಲು ರಕ್ಕಸಗೆ ಈ ರೀತಿ ಕುಡಿಸಿದರೆ 
ಮುಂಡೆ ನಮ್ಮ ಗತಿ? 

ತಿಳಿನೀರ ಬುಗ್ಗೆಗಳ ತೋರ್ಕ್ಮಪೆನು. ನಿನಗಾಗಿ 

ಪಣ್ಣಳಂ ಕೊಯ್ದಪೆನು. ವಿಖಾನ್ಮಳಂ ಸಿಡಿದಪೆನು. 
ಕಟ್ಟಿಗೆಯ ತಂದೊಟ್ಟುವೆನು. ಎನ್ನ ಮೊದಲನೆಯ 
ಯಜಮಾನ ಭೈರವನು ಹಾಳಾಗಿ ಹೋಗಲಿ! 

ಅವನ ಗೊಡವೆಯೆ ಸಾಕು! ದೇವತೆಯೆ ನೀನೆಯೆ 

ಎನ್ನೆ ಮುಂದಿನ ಒಡೆಯ | 

ಅಯ್ಯೊ ಕುಡುಕನನ್ನು ದೇವತೆಯೆಂದು ಕರೆಯುತ್ತಿದೆ 
ಯಲ್ಲಾ! ಇದೆಂತಹ ಮರುಳು ರಕ್ಕಸ! 

ನಳ್ಳಿಗಳು ನಲಿದಿರ್ಪ ನೆಲವ ತೋರ್ದನಪೆನು. 

ಎನ್ನು ಗುರ್ಗೈದುವಿಂ ಗೆಡ್ಡೆಗಳನಗೆದಪೆನು. 

ಗೂಡಿನಲಿ ಮಲಗಿರ್ಪ ಹಕ್ಕಿಗಳ ಮೊಟ್ಟೆಗಳ 

ತೋರುವೆನು. ಗೊಂಚಲ್ಲಳಿಂ ಪೂವುಗಳ ಕೊಯ್ದು 
ಮಾಲೆಯಂ ಸೂಡುವೆನು. ಸಿಂಗರದ ಪವಳಗಳ 

ನೆಯ್ದು ಹಾರವಮಾಡಿ ನಿನಗದನು ತೊಡಿಸುವೆನು. 
ಎಲವೋ ಮಂಕು! ಸಾಕು, ನಿಲ್ಲಿಸು! 

ಮಾರಾಯ, ಮಾತು ಸಾಕು. ಮೊದಲು ದಾರಿಯ 
ತೋರು. ತ್ರಿಶಂಕು, ನಾಯಕರು ಪರಿವಾರದೊಡನೆ 
ಮುಳುಗಿದರು. ನಾವೆ ಇಲ್ಲಿಗೆ ಚಕ್ರುವರ್ತಿಗಳಾಗಿ ಮನ 
ಬಂದಂತೆ ಕುಡಿದು ತಿಂದು ಬದುಕಬಹುದಷ್ಟೆ? 
(ಹಾಡುವನು) ನಮೋ! ನಮೋ! ಭೈರವಗೆ ನಮೋ! 
ನಮೋ! ನಮೋ! 


೪೯ 


ತ್ರಿ ಶಕು- ಏ! ಹೈಲು! ಮಂಕು! ಫೋಲಿ! ಹುಚ್ಚು! ಒದರ 


ಶನಿಶಕ್ತಿ ಮ 


ಮಣ 


ಬೇಡವೋ ತೆಪ್ಪಗಿರು! 
(ಹಾಡು) 
ನಮೋ! ನಮೋ! ಭೈರವಗೆ ನಮೋ! ನಮೋ! ನಮೋ! 
ಇನ್ನುಮೇಲೆ ಅವನಿಗಾಗಿ ನಾನು ಮಾನು ಹಿಡಿವುದಿಲ್ಲ. 
ಇನ್ನುಮೇಲೆ ಅವನಿಗಾಗಿ ನಾನು ಕೆಲಸ ಮಾಳ್ಕುದಿಲ್ಲ. 
ಬೆಂಕಿಯನು ಮಾಡೆನು ! 
ಕಟ್ಟಿಗೆಯ ಕೊಡೆನು! 
ಹಣ್ಣು ಹೂವು ವಿತಾನುಗಳನು 
ಒಂದನುಂ ತಾರೆನು | 
ತಿಳಿಯ ಕೊಳನ ನೀರುಗಳನು 
ಎ೦ದಿಗು೦ ತೋರೆನು ! 
ಉಂಡು ಬಿಟ್ಟ ಪಾತ್ರೆಗಳನು ನಾನು ಇನ್ನು ತೊಳೆವುದಿಲ್ಲ. 
ಕಂಡ ಕಂಡ ಕೆಲಸಗಳನು ನಾನು ಇನ್ನು ಮಾಳ್ಕುದಿಲ್ಲ. 
ಶನಿಶಕ್ಕಿಗಿಂದು ಬೇರೆ 
ದೇವತೆಯು ದೊರಕಿಹುದು ! 
ಶನಿಶಕ್ತಿಗಿಂದು ಮುಕ್ತಿ 
ತನಗೆ ತಾನೆ ದೊರಕಿಹುದು. 


ನಮೋ! ನಮೋ! ಭೈರವಗೆ ನಮೋ! ನಮೋ! ನಮೋ! 


ಭಲಾ! ವೀರರಾಕ್ಚಸಾ! ಎಲ್ಲಿ? ದಾರಿ ತೋರು. ನೆಡೆ, 
ವಂದೆ! (ಹೊರಡುವರು) 


ದೃಶ್ಯ ೫ 


[ಭೈರವನ ಗುಹೆಯ ಮುಂದೆ. ಶಿವನಾಯಕನು ಒಂದು ಭಾರವಾದ ಮರದ ತುಂಡನ್ನು 


ಹೊತ್ತುಕೊಂಡು ಬಂದು ನೆಲದ ಮೇಲೆ ಹಾಳುವನು.] 
ಶಿವನಾಯಕ-- ಸೊಗದ ಕಜ್ಜಗಳೊಳವು ನೆಲವು; ಸೊಗಮಿಲ್ಲದಿಹ 
ಕಚ್ಚಗಳುಂ ಕೆಲವಿರವು, ಕೆಲವು ಕಾರ್ಯಗಳಲ್ಲಿ 
ಕಾರ್ಯಭಾರವೆ ನಮಗೆ ಸಂತಸವ ನೀಡುವುದು ; 
ಕೆಲವರೊಳು ಕಾರ್ಯಂ ಬಹುಭಾರಮಾದಪುದು! 
ಎದೆಯ ಬಡತನವ ಸೂಚಿಸುವ ಸಿರಿಗೆಯ್ಮೆ ಗಳು 
ಕೆಲವಿಹವು. ಕೆಲವು ಬಡಗೆಯ್ಮೆಗಳು ಬಗೆಯ 
ಸಿರಿತನದ ಚಿಹ್ನೆ ಗಳು! ನಾನೆಸ ವ ಗೆಯ್ಮೆ 
ಸುಂದರಿಯ ರಕ ಸಾನಿ ಿಧ್ಯದಿಂ ಹೀಸಮಂಂ, 
ಕಠಿನಮು೦, ಭಾರಮುಂ೦ ಆಗಿರದೆ ಸವಿಗೆಲಸ- 
ಮಾಗಿಹುದು. ಬಳಲಿಕೆಗೆ ಜೀವಕಳೆ ತುಂಬಿರ್ಪ- 
ಳಾ ಎನ್ನ ನಳಿನನಯನೆ! ಅವಳ ತಂದೆಯ ಕೌರ್ಯತೆ 
ಈಶೈದುದುಡಿಯಿ ರ್ಪುದವಳೆದೆಯ ಸೆ ಸೌಜನ್ಯಂ | 
ಜಗ್ಗದಿಹ ಕಗ್ಗಲ್ಲು ಆ ಮುದುಕನ್‌! ನೂರಾರು 
ತೊಲೆಗಳನು ತಂದಿಲ್ಲಿ ರಾಶಿಗೈಯೆಂದೆನಗೆ 
ಕಟ್ಟಾ ಣತಿಯ ಬೆಸಸಿ ಪೋದನ್‌ ! ಕಂಬನಿಯ 
ಚೆಲುವಳು ನನ್ನ ಚಲ್ಪೆ ಯು ನನ್ನ ಬಳಲಿಕೆಯ 
ಕಂಡು ಕನಿಕರದಿನೆದೆ 0 ಬೇಟಿಂ ನೊಂದು. 
ಮರೆತು ಕೈಗೆಲಸವನು ಸವಿವಗಲ್ಲನನಿನಲಿ 
ಅಲೆದೊಡೇನಪ್ಪುದು? ಆದರೇನೀ ಮಧುರ 
ಭಾವಗಳು ಎನ್ನಾಸರಂಗಳೆದು ಪೊಸಪುರಳ- 
ನಿತ್ಯಪವು. 


೫೧ 


[ಗೌರಾಂಬೆ ಬಣವಳು. ಭೈರವನು ದೂರದಲಿ ಕಾಣಿಸಿಕೊಳ್ಳ ದೆ ಬರುವನು. 


ಗೌರಾಂಬೆ.... 


ಶಿವ 


ಗೌರಾಂಬೆ... 


ಶಿವ 


ಗೌರಾಂಚಿ 


ಭೈರವ 


ಶಿವ ಶಿವಾ! ದಣಿವನಾರಿಸಿಕೊಳದೆ 
ಏಕಿಂತು ಗೆಯ್ಯುತಿಹೆ? ಆ ಸಾೌದೆಗಳನೆಲ್ಲ 
ಮಿಂಚೆರಗಿ ಬೂದಿಮಾಡಿದೆ ರೊಳಿತಾಗುತಿತ್ತು. 
ಧನಗರ ವಾ ನಣೆದಾರಿನಿಕೊ. ಈ ತೊಲೆಗಳ್‌ 
ಉರಿವಾಗ ನಿನ್ನ ಕಷ್ಟವ ನೆನೆದು ಕಣ್ಣೀರು 
ಕಾರುವುವು ಹೊಗೆಯು ನಿಟ್ಟುಸಿರೆಳೆದು. ತಂದೆಯು 
ಜಾನದಲಿ ಮುಳಗಿಹನು. ದಯೆಗೈದು ಇನಿತು ದಣಿ- 
ವಾರಿಸಿಕೊ. ಪಗಲ ಬೆಂಗದಿರನುರಿ ಚುರ್ಯುತಿಹುದು! 
ಬನ್ನೆ ಕಂಗಳ ಜೆಲ್ರೆ, ಎನ್ನ ಮುದ್ದಿನ ಪೆಣ್ಣೆ, 
ಬೈಗುಗೆ೦ಪಳಿದು ಇರುಳ ನೆರಳ್‌ ಇಳಿವ ಮುನ್ನಮೇ 
ಕೈಕೊಂಡ ಕಚ್ಚ ಮನ್‌ ಮಾಡಿ ಮುಗಿಸ ವೇಳ್ಕುಂ. 
ನೀನ್‌ ಆಸರಂಗಳೆ. ನಾನು ಸೌದೆಯನಕೆತ್ತಿ 
ತಂದಿಲ್ಲಿ ರಾಶಿಮಾಡುವೆನು. ನೀಡಿತ್ತಲದನ್‌; 
ಬೇಡುವೆನು ಕೊಡು, ಗುಡ್ಡೆಗೊಯ್ವೆನ್‌. 

ಅದಾಗದು, 

ಪೂಮೆಯ್ಯ ನಲ್ಲೆ. ನಾನು ಬಳಿಯೊಳೆ ಕುಳಿತು 
ನಿನ್ನ ಕೈಯಲಿ ಕಟ್ಟಿಗೆಯ ಹೊರಿಸುವುದಕಿಂತ 
ನನ್ನ ಬೆನ್ಮುರಿದು, ನರ ಹರಿದು ಹೋದರೆ ಲೇಸು! 
ನೀನುರೆ ಬಳಲಿರ್ಪೆ, ನಾನು ಹೊರುವುದು ಧರ್ವ. 
ನೀನಿನಿತು ಪೊಳ್ಳು ವಿಶ್ರಮಿಸಿಕೊಳ್ತುದು೦ ಧರ್ಮ! 
ನಾನು ಹೊರುವುದು ಉಚಿತಂ. ಏಕೆನೆ ಅದರೊಳ್‌ 
ಎನಗೆ ಬೇಸರವಿುಲ್ಲಂ. ವನ್ನೆ ಬಗೆಯೊಪ್ಪಿದುದು ; 
ನಿನ್ನ ಬಗೆಯ್ಯಾದರೋ ಆಜ್ಞೆಯಂತೆಸಗುತಿದೆ. 
(ಸ್ವಗತ) ಜವ್ವನೆಗೆ, ಬೇಟಿಂ ಬಲಿತಿಹುದು 1 ಇನ್ನೇನು? 
ಬೇಟಕಾಹುತಿಯಾಗಿಬಿಟ್ಟಿಳ್‌ ಎನ್ನ ಣುಗಿ. 


೫೨ 


ಗೌರಾಂಚಿ ಬಹಳ ಬಳಲಿಹೆ ನೀನು. 

ಶಿವ ಇಲ್ಲ, ಎನ್ಸಿನಿಯಳೇ 
ಇರುಳಾದೊಡ೦ ನೀನು ಬಳಿಯಿರಲ್‌ ಎಏನಗದುವೆ 
ಮುನ್ನೇಸರ್‌ ಐತರ್ಪ ಸಮಯಮಾದಪುದು ! 
ಏಣಾಕ್ಸಿ ಎನ್ನದೊಂದು ಬಿನ್ನಪಂ : ಹಕ್ಕಿಗಳು, 
ಬನಗಳಲಿ ಸುಣ್ಣರವ ಬೀರುವ ಕೋಗಿಲೆಯೆ 
ಮೊದಲಹ ವಿಹಂಗಗಳು, ನಿನ್ನನಾವ ಪರಿಯಿಂ 
ಸಂಬೋಧಿಪವೊ ತಿಳಿಯಲಾಸಿಪೆನ್‌. 

ಗೌರಾಂಬೆ.. "ಗೌರಾಂಬೆ' 
ಎ೦ದೆನ್ನ್ನನ್‌ ಉಲದಪವು!--ಅಯ್ಯೊ ತಪ್ಪಿದೆನ್‌, 
ತಂದೆಯತಾಣತಿಯಿಹುದು: ಪೆಸರನಾರೊಡನೆಯು೦ 
ಪೇಳಲಾಗದು ಎಂದು. 

ಶಿವ " ಗೌರಾಂಬೆ!' "ಗೌರಾಂಬೆ' 
ಎನಿತು ಮುದ್ದಿನ ಪೆಸರ್‌! ಜೀನು ಸೋರುವ ಪೆಸರ್‌ ! 
ಮನಸಿಜನ ವೇದಸಾರದ ಮುಖ್ಯಮಂತ್ರಮಿದು! 
ಮಾಧುರ್ಯ ಮಂಜೂಷೆಯಾದೆನ್ನ ಗೌರಾಂಬೆ, 
ನಾನೆನಿತೊ ಜೆಲುವೆಯರನೀಕ್ಷಿ ಸಿಡೆನಾದೊಡಂ 
ಆರನು೦ ಇನಿತು ಎದೆದುಂಬಿ ನಾನೋವಿಲ್ಲ. 
#ೆಲವೆರನು ಸೊಬಗಿಂಗೆ ಮೆಚ್ಚಿದೆನು. ತೆಲವರನು 
ಸುಜನತೆಗಾಗೊಲಿದೆನ್‌. ಮತ್ತೆ ಪಲಂಬರನು 
ನಂಟಿನ ನಣ್ಬಿಗಾಗಿ ಪ್ರೀತಿಸಿದೆ. ಹಲವರನು 
ಕೊರಲಿನಿಂಚರಕಾಗಿ, ಇನಿಬರನು ಕಲಿತಿರ್ದ 
ಬಿಜ್ಜಿಗಾಗೋವಿದೆನು. ಚಂಚಲಿಪ ಕಣ್ಣಳಿಗೆ, 
ಕಿಕ್ಕಿರಿದ ಮುಂಗುರುಳಿಗಾಗಿನಿಬರನ್‌ ಪೊಗಳಿದೆನ್‌. 
ಆದರೀ ನಿರುಪಮ ಲಾವಣ್ಣಮ ಯ್ಯ ಮೂರ್ತಿಯು, 
ಪೂರ್ಣತೆಯೆ ಮೂರ್ತಿವೆತ್ತಂದದಲಿ, ಉತ್ತಮರ 
ಉತ್ತಮ ಗುಣ೦ಗಳೆಲ್ಲಮನ್‌ ಪಡೆದು ಮೆರೆದಪಳ್‌ ! 


೫ಷ್ಟಿ 


ಗೌರಾಂಜಿ_. ತರುಣಿಯರು ಎಂತಿರೃರೋ ಅದನು ನಾನರಿಯೆ ! 


ಗೌರಾಂಬೆಿ.. 
ಶಿವ 


ಕನ್ನಡಿಯೊಳ್‌ ಎನ್ನ ಮೊಗಮನ್‌ ನಾನ್‌ ನೋಡಿರೆನ್‌ | 
ಅದು ಹೊರತು ಭಾವೆಯರ ಮೊಗವ ನೋಡಿಯೆ ಇಲ್ಲ, 
ಸುಂದರನೆ, ನಿಸ್ನನುಂ ಮೇಣೆನ್ಸ ತಂದೆಯುಮಂ 
ಬಿಟ್ಟಿರೀ ಲೋಕದಲಿ ಇನ್ನುಳಿದ ಪುರುಷರನು 
ಕಂಡಿಲ್ಲ. ಚನ್ನೆಯರ, ಚೆನ್ನಿಗರ, ಜೆಲ್ವುಗಳ 
ವಿವಿಧತೆಯ ಅನುಭವಂ ಏನಗಿಲ್ಲ.--ಆದೊಡಂ 
ನೀನೆಲ್ಲದಿನ್ನಾರನ್‌ ಆನೊಲಿಯೆ ; ಮೇಣೆನ್ನ 
ಕಲ್ಪನೆಯು ನಿನ್ನಂ ವಿನಾರ್ಠ ಸೊಬಗಿನಾಕೃತಿಯಂ 
ಕಡೆಯಲರಿಯದು. ಸಸ ನಿನಗೆ ನೀನೇ ಎಣೆಯು [ 
ಪಿತನ ವಿಧಿಯನು ಮಾರಿ ನಿನ್ನೊಡನೆ ಗಳಪಿದೆನು 
ಮುನಿಯುವನ್‌ ಅವನರಿವೊಡೆ! 
ಉತ್ಕಮರ ವಂಶದೊಳೆ 

ಜನಿಸಿರ್ಸ ಅರಸುಕುವರನು ನಾನು, ಗೌ ರಾಂಚಿ. 
ಅರಸನಾಗಿಹೆನೆಂದೆ ಭಾವನೆಯು ಅಂತಾಗ- 
ದಿರಲೆಂದೆ ನನ್ನಾಸೆ [_-ಕಾಷ್ಟ ಕಷ್ಟವನಿನ್ನ್ನು 
ಸಹಿಸಲಾರೆನು; ಮುಚ್ಚುಮರೆಯೇಕ? ನಿನ್ನೆ ದುರು 
ನನ್ನೆ ದೆಯನರಳಿಪೆನು: ಮೊದಲ ದರ್ಶನದೊಳೆಯ 
ಎನೊ ಲ್ಕೆ ಗಾನ್‌ ಸೆರೆಯಾಗಿ ಸಂದೆನ್‌. ಸೊಬಗಿನಾ 
ಸೆರೆಯಿಂದ ನಾನ್‌ ಬಿಡುಗಡೆಯ ಬಯಸೆ. ನಿನಗಾಗಿ 
ಕೂೊಲಿಯಾಳಾಗಿರ್ಪೆನ್‌. 

ಪ್ರೀತಿಪೆಯೇಂ ನೀನೆನ್ನನ್‌? 
ಸ್ವರ್ಗದ ಸಾಕ್ಷಿಯಾಗಿ, ಭೂಮಿಯ ಸಾಕ್ಸಿಯಾಗಿ, 
ಸೂರ್ಯ ಚಂದ್ರರು ತಾರೆಗಳ ಸಾಕ್ಸಿಯಾಗಿ, 
ಸರ ದೇವಾನುದೇವತೆಗಳ ಸ ಸಾಕ್ಟಿಯಾಗಿ 
ನಾನ್‌ ನಿನ್ನ ನೊಲಿದಿರ್ಪೆನ್‌. ಎರಡಿರದ ಒಮ್ಮನದೊ- 
ಳೊಲಿದಿಪೆ bai ಮೆಚ್ಚಿ ದೆನ್‌, ಓವಿಹೆನ್‌, ಪೂಜಿಪೆನ್‌ | 


ಗೌರಾಂಬಿ 


ಭೈರವ 


ಶಿವ 
ಗೌರಾಂಬಿ 


ಶಿವ 


ಗೌರಾಂಬಿ 


ಶಿವ 


೫೪ 


(ಆನಂದಬಾಷ್ಟಗಳನ್ನು ಸುರಿಯುತ್ತ) 
ಸಂತಸದ ಸುದ್ದಿಯನು ಕೇಳಿ ಕ೦ಬನಿಗ ರೆವ 
ನಾನು ಎಂತಹ ಮರುಳು | 
(ಸ್ವಗತ ನಿರುಪಮ ಪ್ರೇಮಗಳ ಮಧುರ ಸಂಗಮಂ ಇದು! 
ಎಲೆ ಎಲೆ ದೇವತೆಗಳಿರಾ ಪೂವಲಿಯ ಚಿಲ್ಲಿ! 
ಏತಕಳುತಿಹೆ, ನಲ್ಲೆ? 
ನನ್ನ ಬಡತನಕೆ ನಾನೆ 

ಬೆದರಿರ್ಪೆ, ಈವೆನೆಂದುದನ್‌ ಈಗಳರ್ಪಿಸಲು 
ಬಐದೆಯಳುಕುತಿದೆ ; ಎದೆಗೆ ಕೆಚ್ಚಿಲ್ಲ. ಕೊಡಲ್‌ ಒಮ್ಮೆ 
ನೀಡಿದುದನ್‌ ಇನ್ನೊಮ್ಮೆ ತೆಗೆದುಕೊಳ್ಳಲು ಆರೆ. 
ನೀಡದಿರಲ್‌ ಅಳಿಯುವೆನು. ಏಕೆಂದರೀ ದಿವ್ಯ 
ದಾನದೊಳು ಅಮೃತಮಿದೆ! ಆದರಾನ್‌ ಪುಲ್ಲೆಣೆಯು! 
ಮರೆಯಾಗಲ್‌ ಎಳಸುವಾಗಳೆ ಎದ್ದು ತೋರುತಿಹ 
ನಾಚಿಗೆಯೆ ತೊಲಗಾಜೆ | ಬಾರಮ್ಮ, ಮುಗ್ಧತೆಯೆ! 
ಪಾವನಳು ನೀನು, ಬಳಿಸಾರಮ್ಮ ! 
ನಲ್ಲೆ, ಪೆಣ್ಮಣಿಯೆ, ಫಲವ ಕೋರದು ಪ್ರೇಮ! 
ಚಲವ ತೋರದು ಪ್ರೋಮ! ಭಯವನರಿಯದು ಪ್ರೇಮ! 
ಪ್ರೇಮ ಸಾಮ್ರಾಜ್ಯದಲಿ ಬಹತನವೆ ಸಿರಿತನಂ | 
ನೀನೆನ್ನನ್‌ ಓವಿದರೆ ಅರ್ಧಾಂಗಿಯಾದಪೆನ್‌ | 
ಓವದಿರೆ ನಿನ್ನ ಸೇವಕಿಯಾಗಿ, ಸೇವೆಯೊಳೆ 
ಜೀವಮಾನವ ಸಮೆದು, ನಿನ್ನ ಜೊತೆಗೂಡುವೆನು 
ಸಾವಿನಲಿ! ನೀನೆನ್ನ ತೊರೆದರುಂ ನಾನಿನ್ನ 
ಸೇವಕಿಯು ! ನೀನ್‌ ಪಳಿದರು೦ ನಾನ್‌ ಭಕ್ಕಳೆಂದುಂ! 
(ಮೊಳಕಾಲೂರಿ) ಎನ್ನ ಮುದ್ದಿನ ಜೆಲ್ವೆ. ನೀನ್‌ ಎನ್ನ 

ದೇವತೆಯು |! 
ಎನ್ನ ಬಿಜ್ಜೆಗೆ ನೀನೆ ಸರಸತಿಯು |! ಮೇಣ್‌ ಎನ್ನ 


ಗೌರಾಂಬೆ.. 
ಶಿವ 


ಗೌರಾಂಬೆ 


ಭೈರವ 


೫೫ 


ಸಿರಿಗೆ ನೀನೇ ಲಕುಮಿ! ಎನ್ನ ತವಸಿಗೆ ನೀನೆ 
ಪಾರ್ವತಿಯು! ಎನ್ನ ಬಾಳ್ಕೆಗೆ ನೀನೆ ಮೋಕ್ಟಂ! 
ದೇವಿ, ನಾನಿಂದು ಸಂಪೂರ್ಣನಾದೆನ್‌ | 
ನೀನಿನ್ನು ಎನ್ನೆರೆಯನ್‌ ? 
ಬಂಧನಂ ಮುಕ್ತಿಯಂ 
ಬಿಗಿದಪ್ಪುವಂತೆವೋಲ್‌ ನಿನ್ನ ಕೈಪಿಡಿದಿರ್ಪೆನ್‌, 
ವ್ಯಕ್ತಂ ಅವ್ಯಕ್ಕಮಂ೦ ಮುದ್ದಿಸುವ ತೆರದಿಂದೆ 
ನಾನಿನ್ನ ಮುದ್ದಿಪೆನು. ನಶ್ವರವು ಶಾಶ್ವತವ- 
ನಾಲಂಗಿ ಪಂದದಲಿ ನಿನ್ನನಾನಪ್ಪುವೆನು. 
ನಾನಿದೋ, ಅ೦ಜಲಯೊಳ್‌ ಎದೆಯೊಲ್ಮೆಯಂ ತುಂಬಿ 
ನಿನಗಿತ್ತಪೆನ್‌. [ಪಾಣಿಗ್ರಹಣಮಂ ಗೈವರ್‌] 
ಪ್ರಾಣೇಶ, ತಂದೆಯ್ಬೆತರ್ಸ 
ಪೊಳ್ಳು ಬಳಿ ಸಾರಿಹುದು. ನಾನೀಗ ತೆರಳುವೆನು! 
[ಹಿಂಜೆ ಹಿಂದೆ ನೋಡುತ್ತ ಹೋಗುವಳು. ಶಿವನಾಯಕನು ಅವಳನ್ನೇ 
ನೋಡುತ್ತ ಮತ್ತೊಂದು ಕಡೆಗೆ ಹೋಗುವನು. ] 
ಅವರ ಸೊಗಕಿಂತಲುಂ ಎನ್ನ ಸೊಗಮಧಿಕತರಂ! 
ಮಗಳ ಸಂತಸವಲ್ಲದಿನ್ನಾವ ಸಂತಸವು 
ನನಗಿಹುದು? ಬೈಗಿಳಿವ ಮುನ್ನಮೇ ನನ್ನ 
ಕಜ್ಜಮಂ ಕೊನೆಗಾಣಿಸಲೆವೇಳ್ಕುಂ. ನೋಳ್ಳೆಂ! 
(ಹೊರಡುವನು) 


ದೃಶ್ಯ ೬ 


[ವಿ ಪದ ಮಗುದೊಂಡು ಭಾಗ. ಹೆಂಡ ತಲೆಗೇರಿ ತನಿಶಕ್ತಿ, ಬೀಮಣ, ತ್ರಿಶಂಕು 
ಇವರ ಪ್ರವೇಶ,] 


ಬೀಮಣ 


ತಿ ಶಂಕು 
ಲ 


ಬೀಮ 


ತಿ ಶಂಕು 
5೨ 


ಬೀಮಣ- 


ಬೇಡ, ನೀನು ಹೇಳುವುದೇನೂ ಅವಶ್ಯವಿಲ್ಲ. ಸುಮ್ಮನಿರು, 
ನನಗೆಲ್ಲ ಗೊತ್ತು. ಕಳ್ಳು ಮುಗಿದ ಮೇಲೆಯೇ ನೀರು 
ಕುಡಿಯುವುದು. ಅದಕಿಂತ ಮುಂಜೆ ಒಂದು ತೊಟ್ಟು 
ನೀರನ್ನೂ ಕುಡಿಯುವವನಲ್ಲ ನಾನು. ಆದ್ದರಿಂದ ಭಯವೇಕು 
ಕುಡಿ, ರಾಕ್ಟಸ್ಯ ಕುಡಿ. ಕುಡಿ ನನ್ನ ಹೆಸರಿನ ಮೇಲೆ. 
ರಾಕ್ಸೈಸವೊ? ಮೈಗೊಂಡ ಮರುಳ್ಕನವೊ? ಈ ದ್ವೀಪದಲ್ಲಿ 
ಇರುವವರು ನಾವೈದು ಜನರಂತೆ: ಅವರೊಳಗೆ ಮೂವರು 
ನಾವು. ಇನ್ನು ಳಿದ ಇಬ್ಬ ರೂ ನಮ್ಮಂತೆ ಬುದ್ಧಿವಂತರ 
ಗಿದ್ದರೆ, ನಮ್ಮ ಮ ್ರಿಜ್ಯವು ಮೂರು 112 
ತಲೆತಿರುಗಿ, ತತ್ತರಿಸಿ ಮುರಿದುಕೊಂಡು ಬೀಳುವುದೇ 
ನಿಶ್ಚಯ | 

ಕುಡಿ, ರಾಕ್ಚಸಾ, ಕುಡಿ! ನನ್ನ ಅಪ್ಪಣೆಯಾದ ಮೇಲೆ 
ನಿನಗೇನು ಹೆದರಿಕೆ? ನಿನ್ನ ಕಣ್ಣಳೇನು ಬುರುಡೆಯ 
ತೂತುಗಳಲ್ಲಿ ಹೆದರಿ ಹುದುಗಿದಂತಿವೆ! 

ಮತ್ತೆಲ್ಲಿ ಹುದುಗಬೇಕು? ಬಾಲದಲ್ಲಿಯೇ? 

(ಮತ್ತೇರಿ) ಈ ನನ್ನ ನರರಾಕ್ಚಸನು ಕಳ್ಳಿ ನಲ್ಲಿ ನಾಲಗೆ 
ಮುಳುಗಿಸಿಬಿಟ್ಟಿದ್ದಾನೆ!--ನನ್ನನ್ನೇನೋ ಹೊಳೆಯು ಕೂಡ 
ಮುಳುಗಿಸಲಾರದು |--ಏನು ಸ್ವಲ್ಪ ದೂರ ಈಜಿದೆನೇ 7. 
ಅದೆಲ್ಲ ನಿನಗೇಕೆ ಸುಮ್ಮನಿರು. —ನಾನೇನು ಮಾಡಲಿ 
ಸ್ವಾಮಿ? ದೋಣಿ ಗಾಳಿಯನ್ನು ಮುಳುಗಿಸುತ್ತಾ ಇದೆ! 
ನಲ್ವ ತ್ಕುಯೋಜನ ಈಜಿಜಟ್ಟೆ ಲೋ ರಕ್ಕಸಾ, 


ತ್ರಿಶಂಕು... 


ಬೀಮಣ್ಣ 


ತ್ರಿಶಂಕು... 
ಬೀಮಣ... 


ಶನಿಶಕ್ತಿ 


ತ್ರ ಶೇಕು. 


ಶನಿಶಕ್ತಿ 


ತ್ರಿ ಶಂಕು 


ಶನಿಶಕ್ತಿ 


ಬೀಮಣ- 


೫೭ 


ಕಳ್ಳಿನಾಣೆಗೂ ನೀನು-ನನ್ನ-ಸಾರಥಿ- ಆಗುವೆಯೊ?/ 

ಅಥವಾ-ಧ್ವಜ-ವಾಗುವೆಯೊ ? 

ಸಾರಥಿ ಬೇಕಾದರಾಗಲಿ ; ಧ್ವಜವಾಗುವುದಂತೂ ಖಂಡಿತ 

ಬೇಡ. ಏಕೆಂದರೆ ಧ್ವಜವು ದೃಢವಾಗಿ ನಿಂತಿರುವ ವಸ್ತು. 

ರಾಕ್ಚ್ಪಸ ಮಹಾಶಯ, ನಾವು-ಯುದ್ಧದಲ್ಲಿ-ಓಡಬಾರದು. 

ಓಡುವುದೂ ಇಲ್ಲ; ನಿಲ್ಲುವುದೂ ಇಲ್ಲ. ಕುಡಿದು ತಲೆಗೇರಿ 

ಸತ್ತ್ಯವರಂತೆ ಬೀಳುವಿರಿ ಅಷ್ಟೆ! 

ಮಾತಾಡು, ರಾಕಸ! ನೋಡು, ಒಳ್ಳೆಯ ರಾಕ್ಚಸ 

ವಾದರೆ ಮಾತಾಡಬೇಕು. 

ತಾವು ಹೇಳಿದ್ದೇನು? ನಿಮ್ಮ ಪಾದಕ್ಕೆ ಬಿಡ್ಡೆ. [ತ್ರಿಶಂಕು 

ವನ್ನು ಕರಾಗ್ರದಿಂದ ತೋರಿಸಿ) ಅವನು ಶೂರನಲ್ಲ. ನಾನು 

ಅವನ ಸೇವೆ ಮಾಡುವುದಿಲ್ಲ. 

ಏನಂದೆ! ಏನಂದೆ, ಮೂರ್ವರಾಸ್ಚಸ! ಸುಳ್ಳು ಬೊಗಳು 

ವೆಯಾ? ಹೇಡಿಗಳಾದವರು ಯಾರೇ ಆಗಲಿ ನಾನು 

ಇಂದು ಕುಡಿದಷ್ಟು ಸುರೆಯನ್ನು ಸೇವಿಸಬಲ್ಲರೇ? ಚಿ 

ನರಮತ್ತಾ $ವತಾರ! (ಕೈ ತೋರಿಸುವನು) 

(ಬೆದರಿ) ಅಯ್ಯೋ ಅವನೆಂತು  ಹಲ್ಲುಕಿರಿಯುವನು | 

(ಬೀಮಣಗೆ ದೇವ ಕಾಪಾಡು! ನೀನಲ್ಲದಿನ್ನಾರು ಗತಿ 

ಯೆನಗೆ | 

“ದೇವ!” ಇದೆಲ್ಲ ಎಲ್ಲಿಂದ ಬಂತು ಈ ರಾಕ್ಚಸಗೆ? 
(ಪುನಃ ಹೊಡೆಯುವಂತೆ ನಟಿಸುವನು) 

ನೋಡು, ನೋಡು! ಅಯ್ಯೊ! ಪುನಃ1--ಅವನನ್ನು 

ಕಚ್ಚಿ ಕೊಂದುಬಿಡಬಾರದೇ? 

ತ್ರಿಶಂಕ್ಕು ಎಚ್ಚರಿಕೆಯಿಂದ ಮಾತಾಡು. ಹುಂ, ಏನೆಂದು 

ತಿಳಿದೆ! ಬಾಯಿಗೆ ಬಂದಂತೆ ಬೊಗಳಬೇಡ |! ಇದು ನನ್ನ 

ರಾಜ್ಯ. ನೀನೆಲ್ಲಿಯಾದರೂ ದಂಗೆಯೆದ್ದರೆ, ದಂಗೆಯೇಳುವ 


ಶನಿಶಕ್ತಿ... 


ಬೀಮಣ- 


ಶನಿಶಕ್ತಿ 


ಕಿನ್ನರ 
ಶನಿಶಕ್ತಿ 


ಬೀಮಣ 


ತ್ರಿ ಶಂಕು 
ಬೀಮ 
ಶನಿಶಕ್ತಿ 


೫೮ 


ಸೂಚನೆಯನ್ನು ತೋರಿಸಿದರೆ, ನೋಡು, ನಿನಗೆ ಆ 
ಮರವೇ ಗತಿ! ಈ ರಾಕ್ಚಸವು ನನ್ನ ಪ್ರಜೆ. ಅದಕ್ಕೆ 
ತೊಂದರೆಕೊಡಬೇಡ ಎಚ್ಚ ರಿಕೆ! ಹುಂ? 

ದೇವ, ನಿನಗೆ ಅಬಿವಂದಿಫೆನು. ನಾನು ಜೇಡಿದ ವರವ 
ದಯಸಾಲಿಪೆಯಾ? 

ಆಗಲಿ, ದಯಪಾಲಿಸುವೆ! ಕಾಲಿಗೆ ಅಡ್ಡಬಿದ್ದು ಬೇಡಿಕೊ 
ಸ್ವಲ್ಪ ನಿಲ್ಲು, ನಾನು ಸರಿಯಾಗಿ ಮ ps 
(ಕಾಲನ್ನು ಜೋಡಿಸಿ ನಿಲ್ಲುತ್ತ) ತ್ರಿಶಂಕು, ನೀನು ಹ 
ನಿಂತು ಕೊಳ್ಳೋ! ಇನ್ನಾವಾಗಲೋ ನಾವು ನಮಸ ತ 
ಮಾಡಿಸಿಕೊಳ್ಳುವುದು? ಇನ್ನಾರೋ ನಮಗೆ ನಮಸ್ಕಾರ 
ಮಾಡುವರು? ಸಿಕ್ಕಿದ್ದೇ ಲಾಭ!-ಹುಂ ಸರಿಯಾಗಿ! 
[ಶನಿಶಕ್ತಿ ನಮಸ್ಕಾರಮಾಡುವನು. ಿನ್ನರನು ಅದೃಶ್ಯಸಾಗಿ ಬರುವನು.] 
ವಿಂತೆ ಸಾತ ದುರುಳನೋರ್ವನ "ಬಲೆಗೆ 

ನಾನ್‌ ಸಿಲ್ಕಿ ಬಿದ್ದಿಹೆನು. ಮಾಟಿಗಾರನು ಅವನು; 
ಮೋಸದಿಂದೀ ನೆಲವನ್‌ ಎನ್ನಿಂದ ಕಸಿದಿಹನು! 

ಸುಳ್ಳು | [ಶನಿಶಕ್ತಿಯು ಕೋಪದಿಂದ ತ್ರಿಶಂಕುವಿನ ಕಡೆ ನೋಡಿ] 
ಸುಳ್ಳಾ ಡುವನು ನೀನು, ಕತ್ತೆಯೇರಿದ ಮಂಗ! 

ನಿನ್ನ ಗಳಿ ಎನ್ನ ಈ ಶೂರ ದೇವತೆಯು 

ಜವನ ಮನೆಗಟಿ ದರೆ ಫುಸಿಯಾಗದೆನ್ನ ನುಡಿ! 

ತ್ರಿಶಂಕು, ದರಿ ಹೇಳಿಕೆಗೆ ನೀನು ಇನ್ನೆಲ್ಲಿಯಾದರೂ 
ಅಡ್ಡಬಂದಕೆ, ನೋಡಿಕೋ, ಇದೇ ಕೈಯಿಂದ ನಿನ್ನ 
ಹಲ್ಲೆಲ್ಲ ಹೊಟ್ಟಿಗೆ ಹೋಗುವಂತೆ ಹೊಡೆಯುವೆನು. 
ಯಾಕೆ? ನಾನೇನು ಮಾಡಿದೆ? ನಾನು ಸುಮ್ಮನಿದ್ದೇನೆ. 
ಹುಂ, ಇನ್ನುಮೇಲೆ ಸೊಲ್ಲೆತ್ತದಿರು. (ಶನಿಶಕ್ತಿಗೆ) ಮುಂದೆ? 
ಹೇಳುವೆನು.ಮಂತ್ರದಿಂದೀ ದ್ವೀಪವನು ಕಸಿದು 
ಕ್ರೊಂಡಿಹನು. ಬಲ್ಮೆಯಿಂದವನನ್‌ ನೀನ್‌ ಅಳಿಪಿದೊಡೆ 
ನಿನಗೆ ಬಲವಿದೆ, ಬಲ್ಲೆ (ತ್ರಿಶಂಕುಗೆ) ಇದರ ಕೈಲಾಗದು! 


ಪ 


ಬೀಮಣ್ಣ. 
ಶನಿಶಕ್ತಿ 


ಬೀಮಜ 


ಕಿನ್ನರ 
ಶನಿಶಕ್ತಿ 


ಬೀಮಣ- 


ತ್ರಿ ಶಂಕು 


ಬೀಮಜಣ- 
ಕಿನ್ನರ 


ಬೀಮುಣ 


೫೯ 


ಸರಿ, ಸರಿ! ನಿಜ! ನಿಜ! 

ನೀನು ಅರಸಾಗಿರುವೆ. ನಾನು ಆಳಾಗಿರುವೆ. 

ಅವನನ್ನು ಕೊಲ್ಲುವುದು ಹೇಗೆ! ನನಗೆ ಅವನಿರುವ ತಾಣ 
ವನ್ನು ತೋರಿಸುವೆಯೇನು? 

ಅವನು ಮುಲಗಿರ್ದಾಗ ತೋರ್ಕಖೆ *. ನೀನವನ 
ತಲೆಯೊಡೆದು, ಚರ್ಮವನು ಸುಲಿಸುಲಿದು, ಎಲುಬುಗಳು. 
ನುಚ್ಚಾಗುವಂತೆ ಮಾಡಿಬಿಡು! ಹ! ಹ! ಹ! ಹ! 
ಸುಳ್ಳು! ನಿನ್ನಿಂದಾಗದ ಕೆಲಸವದು! 

(ತಿ ಶಂಕುಗೆ) ಎಲ್ಲಿ ರಣಗೇಡಿಯಿದು ! ಐದೆಗೆಟ್ಟ ಸೊಣಗವಿದು! 
ದೇವತೆಯೆ ಬೇಡುವೆನು. ಅವಗೆರಡು ಗುದ್ದಿ, ಆ 

ನಿನ್ನ ಅಮರ್ದುವಟ್ಟಿಲನು ಕಸಿದುಕೊ! ಆಮೇಲೆ 
ಕುಡಿಯಲಿ ಕೆಸರ್ಲೀರಂ! ನಾನವನಿಗೆಂದಿಗುಂ 

ತಿಳಿಗೊಳನ ತೋರಿಸೆನು! 

ತ್ರಿಶಂಕು, ತೊಂದರೆಗೆ ಕಾರಣ--ನೋಡು, ಹೇಳಿದ್ದೇನೆ. 
ನಡುವೆ ಬಾಯಿ ಹಾಕಬೇಡ. ಸುಮ್ಮನಿರು, ಇಲ್ಲವಾದರೆ 
ಅಪಾಯ ಸಂಭವಿಸುವ ಕಾಲಬಂದೀತು. ಅಡುಗೆ ಮನೆ 
ಯಿಂದ ಇಲ್ಲಿಯವರೆಗೆ ಎಡೆಬಿಡದೆ ಬಂದಿರುವ ನನ್ನ ನಿನ್ನ 
ಸ್ನೇಹವು ಭಸ್ಮವಾದೀತು- ನಿನ್ನ ಹೆಣದೊಡನೆ | 
ಇದೇನಿದು? ನಾನೇನು ಮಾಡಿದೆ ನಿಮಗೆ! ಸುಮ್ಮನೆ 
ಕಲ್ಲು ನಿಂತಂತೆ ನಿಂತಿದ್ದೇನೆ! ಬೇಕಾದರೆ ದೂರ ಸರಿದು 
ನಿಲ್ಲುವೆನು. (ಹಾಣೆ ಮಾಡಿ) 

"" ಸುಳ್ಳು'' ಎಂದು ಒರಲಲಿಲ್ಲವೇ ನೀನು? 

ಸುಳ್ಳು | 

ಏನಂದೆ? ಏನಂದೆ? ನನ್ನದೂ ಸುಳ್ಳೆ? ನನ್ನದೂ ಸುಳ್ಳೆ? 
ಹಾಗಾದರೆ ಇಗೋ ಕೈಗಡುಬುಗಳು. (ತ್ರಿಶಂಕುವನ್ನು 


ತಿ ಶಂಕು 
KS) 


ಶನಿಶಕ್ತಿ 


ಬೀಮಣ- 
ಶನಿಶಕ್ತಿ 


ಬೀಮ 


ಶನಿಶಕ್ಕಿ ತಾ 


೬೦ 


ಗುದ್ದುವನು) ಈಗ ನಿನಗೆ ಬೇಕಾದಷ್ಟು ಉಂಡೆಗಳನ್ನು 
ತೆಗೆದುಕೊ! ಆಮೇಲೆ ಸುಳ್ಳಿನ ಹೊರೆಯನ್ನು ನನ್ನಮೇಲೆ 
ಹೊರಿಸುವಿಯೆಂತೆ. 

ನಾನು ಕೂಗಿದೆನೆ?:- ಕಿವಿ ಸೆಟ್ಟಿದೆ; ತಲೆ ಸರಿಯಿಲ್ಲ ನಿನಗೆ 
ನಿನ್ನ ಹೆಂಡದ ಬುರುಡೆ ಹಾಳಾಗ! ಒಡೆದು ಚೂರಾಗ!- 
ನೀನು ಕುಡಿಯದೆ ಹೋಗ! ಗಂಟಲು ಕಟ್ಟಿಹೋಗ!- 
ನಿನ್ನ ರಕ್ಕಸಗೆ ರೋಗ ತಗಲಿ ಮಣ್ಣುತಿಂದು ಹೋಗ |. 
ನಮ್ಮಿಬ್ಬರನ್ನೂ ಮಾರಿ ಬಡಿದುಕೊಂಡು ಹೋಗ! 
(ನಗುವನು) ಹ! ಹೆ! ಹಹಹ! 

ಹುಂ, ನಿನ್ನ ಕತೆ ಮುಂದೆ ಸಾಗಲಿ! (ತ್ರಿಶಂಕುಗೆ) ಇನ್ನೂ 
ಸ್ವಲ್ಪು ದೂರ ಹೋಗಿ ನಿಲ್ಲು! 

ಹುಂ, ಹೇರು ಅವನಿಗೆ, ಚೆನ್ನಾಗಿ! ಬೇಕಾದರೆ ನಾನೂ 
ಸಹಾಯಕ್ಕೆ ಬರುತ್ತೇನೆ! 

ಇನ್ನೂ ಸ್ವಲ್ಪ ದೂರ ನಿಲ್ಲು. (ಶನಿಶಕ್ತಿಗೆ) ಹುಂ, ಈಗ ಹೇಳು! 
ಹಿಂದೆ ನಾನೊರೆದಂತೆ, ಹಗಳಿನಲಿ ನಿದ್ದೆ ಗೈ- 

ವುದು ಅವನ ಪದ್ಧತಿಯು, ಮೊದಲು ಅವನ ಹೊತ್ತಗೆಗ- 
ಳೆಲ್ಲವನು ಸುಲಿದು, ಆಮೇಲೆ ಅವನ ತಲೆಯಿಂದ 
ಮೆದುಳನೆಳೆಯಲು ಬಹುದು. ಸ್‌ೌದೆಯಿಂ 
ಬುರುಡೆಯಂ ನುಚ್ಚು ನೂರಾಗೊಡೆದು, ಮೊನೆಚಾದ 
ಕಟ್ಟಿಗೆಯ ಇಟ್ಟಿಯಿಂ ತಿವಿದು, ಕೊರಸಿಯಿಂದ 
ತುಂಡರಿಸಿ, ಪರ್ದುಗಳ್ಳೆ ಬಿರ್ದಿಕ್ಕಬಹುದು. 

ಮೊದಲವನ ಗ್ರಂಥಗಳನೆಲ್ಲ ಕದಿಯಲೆ ಬೇಕು; 
ಮರೆಯದಿರು, ಪುಸ್ತಕಗಳಿಲ್ಲದಿರೆ ಅವನೊಂದು 

ಮುಣ್ಣುದ್ದೆ ; ನನ್ನಂತೆ | ಮಂತ್ರಗಳೆ ಅವನ ಬಲ. 

ಅವನ ಕೈವಶವಾಗಿರುವ ದೆವ್ವಗಳು ಕೂಡ 

ನನ್ನಂತೆ ಒಳಗೊಳಗೆ ಅವನನ್ನು ಹಳಿಯುತಿವೆ. 


ಬೀಮಣ 


ತ್ರಿ ಶಂಕು... 
ಬೀಮಣ-.. 


ಶನಿಶಕ್ತಿ- 


ಬೀಮ 
ಕಿನ್ನ ರ 
ಶನಿಶಕ್ತಿ 


೬೧ 


ಗ್ರಂಥಗಳನುರಿಸಿಬಿಡು: ನಮಗೆ ಜಯವಾದಂತೆ 
ಆಮೇಲೆ | ಅವನ ಒಳಿ ಬೆಲೆಯುಳ್ಳ ವಸ್ತುಗಳು 
ಬಹಳವಿವೆ. ಅವನ ಮಗಳವುಗಳಲಿ ಅತ್ಯಂತ 

ಬೆಲೆಯುಳ್ಳ ವಸ್ತು! ಸೌಂದರ್ಯದಲಿ ಅವಳು 
ದೊರೆಯಿಲ್ಲದವಳೆಂದು ಅವನೆ ಹೇಳುವನು. 

ನನ್ನ ತಾಯಿಯ ಹೊರತು, ಇವಳ ಹೊರತು ನಾನಾವ 
ರಮಣಿಯನು ಕಂಡಿಲ್ಲ. ಅವನ ಮಗಳಾ ಚೆಲ್ವಿ- 
ನೆದುರಿನಲಿ ನನ್ನ ತಾಯಿಯು ಕರಿಯ ಕಸವೆಂದೆ 
ಹೇಳುವೆನು! ನನ್ನ ತಾಯಿಯೊಳೆನಗೆ ಭಕ್ತಿಯಿದೆ |! 


ಹಾಗಾದರಾ ರಮಣಿಯು ಅನಿತು ಸುಂದರಿಯೆ? ಬಿಡು, 
ರಕ್ಕಸಾ, ಅವನನ್ನು ಕೊಂದೇ ಬಿಡುವೆನು. ಅವನ 
ಮಗಳೂ ನಾನೂ ಅರಸ ಅರಸಿಯರಾಗಿ ರಾಜ್ಯವನ್ನಾಳು 
ವೆವು, ಸುಖದಿಂದ ಬಾಳುವೆವು!-ತ್ರಿಶಂಕೂ ನೀನೂ 
ಮಂತಿ)ಗಳಾಗಿರಿ. ಏನಯ್ಯಾ, ತ್ರಿಶಂಕು, ನಿನಗೆ ಸಮ್ಮ 
ತವೆ? 
ಭಲಾ! ನಮ್ಮ ಪುಣ್ಯವೆ ಪುಣ್ಯ! 
ತ್ರಿಶಂಕು, ಬಾ ಇಲ್ಲಿ. ಬಾ ಇಲ್ಲಿ. ನಿನ್ನ ಕೈಯನ್ನು ಇತ್ತ 
ನೀಡು. (ಕೈಹಿಡಿದು) ನಿನ್ನನ್ನು ಹೊಡೆದುದು ತಪ್ಪಾಯ್ತು! 
ಆದರೆ ಬದುಕಿರುವ ತನಕ ನಾಲಗೆಯನ್ನು ಸ್ವಲ್ಪ ಹತೋಟಿ 
ಯಲ್ಲಿ ಇಟ್ಟುಕೊ! 
ಇನ್ನು ಅರೆಗಳಿಗೆಯಲಿ ಅವನು ಮಲಗುವನು. 
ಆಗ ಕೊಲ್ಲುವೆಯೇನು? 

ನಿನ್ನಾಣೆ! ಕೊಲ್ಲುವೆನು! 
ನನ್ನೊಡೆಯನಿಗೆ ಇದನರುಹುನೆನು. 
ನಿನ್ನ ಸಾನ್ಲಿಧ್ಯದಲಿ ಆನಂದವಾದಪುದು 
ಎನಗೆ. ನೀನಾಗ ಹಾಡಿದ ಸಮರ ಗೀತೆಯನು 
ಇನ್ನೊಮ್ಮೆ ಹಾಡುವೆಯಾ ದೇವ? 


೬೨ 


ಬೀಮುಣ ರಕ್ಕಸಾ, ನೀನೇನು ಹೇಳಿದರು ಮಾಡುವೆನು. ಸರಿಯೋ 
ತಪ್ಪೋ !--ಬಾ, ತ್ರಿಶಂಕು, ಹಾಡೋಣ! (ಹಾಡುವರು) 
ವೀರ ಧೀರ ಶೂರರೆಲ್ಲ 
ಬೇಗ ಬನ್ನಿರಿ | 
ಬಲ್ಲು ಬಾಣಗಳನು ಹಿಡಿದು 
ಹಾರಿ ಬನ್ಸಿರಿ! 
ಸಮರಧರೆಗೆ ಪೋಗುವಾ! 
ಶತ್ರುಗಳನು ತಾಗುವಾ! 
ಹಿಡಿದು, ಬಡಿದು, ತಲೆಯ ಕಡಿದು, 
ಬಿಸಿಯ ರಕ್ತವನ್ನು ಹಡಿದು, 
ಇರಿದು, ಮುರಿದು, ತರಿದು, ಹರಿದು, 
ಚುಚ್ಚಿ, ಕೊಚ್ಚಿ, ನುಣ್ಣನರೆದು, 
ಜಯವ ಹೊಂದಿ ಮರಳುವಾ! 
ಭಟಕೆ, ಗೆದ್ದು ತೆರಳುವಾ! 
ವೀರಧೀರ ಶೂರರೆಲ್ಲ 
ಬೇಗ ಬನ್ನಿರಿ! 
ಬಿಲ್ಲು ಬಾಣಗಳನು ಹಿಡಿದು 
ಹಾರಿ ಬನ್ನಿರಿ! 
ಶನಿಶಕ್ತಿ ರಾಗ ಸರಿಯಾಗಿಲ್ಲ. 
[ಕಿನ್ನರನು ತಾಳಹಾಕಿ ಆ ರಾಗವನ್ನು ಬಾರಿಸುವನು.] 
ಬೀಮಣ ಇದಾರ ಗಾನ? 


ತ್ರಿಶಂಕು... ಮಾರುತ ಮಹಾಶಯನು, ನಮ್ಮ ಹಾಡಿಗೆ ತಕ್ಕಹಾಗೆ 
ತಾಳ ಹಾಕುತ್ತಿರುವನು. 

ಬೀಮಣ- ನೀನು ನಿಜವಾಗಿಯೂ ಮನುಷ್ಯಧಾಗಿದ್ದರೆ ನಿನ್ನ ನಿಜರೂಪ 
ವನ್ನು ತೋರು. ದೆವ್ವವಾಗಿದ್ದರೆ ಮನಸ್ಸು ಬಂದಹಾಗೆ 
ಮಾಡು. 


ತ್ರಿ ಶಂಕು... 


ಬೀಮಣ್ಣ 


ಶನಿಶಕ್ತಿ 
ಬೀಮಣ-. 
ಶನಿಶಕ್ತಿ 


ಬೀಮಣ- 


ಶನಿಶಕ್ತಿ 
ಬೀಮ 


ತ್ರಿ ಶಂಕು 


ಒತ್ಟಿ 


ದಮ್ಮಯ್ಯ! ನನ್ನಿಂದ ತಪ್ಪಾಗಿದ್ದರೆ ಕ್ಚಮಿಸು! ಊರಿಗೆ 
ಹೋದಮೇಲೆ ಕೋಳಿಯನ್ನಾಗಲಿ, ಕುರಿಯನ್ನಾಗಲಿ 
ಯಾವ ಹರಕೆಯನ್ನು ಬೇಕಾದರೂ ಸಲ್ಲಿಸುವೆನು! 
ಸತ್ತರೆ ನಿನ್ನ ಯಣ ತೀರಿತು! ನೀನಾರು? ನೋಡಿಯೇ 
ಬಡುತ್ತೇನೆ.--(ಮುಂದುವರದು ಹೆದಂ) ಅಯ್ಯೋ ಕಾಪಾಡು! 
ಕಾಪಾಡು! 

ಏನು ಹೆದರಿಬಿಟ್ಟೆಯಾ? 
ಎಲ್ಲಾದರೂ ಉಂಟೆ? ಬೀಮಣಗೆ? ಹೆದರಿಕೆ? 
ಹೆದರದಿರು. ಇಲ್ಲಿ ಯಾವಾಗಲೂ ಸದ್ದುಗಳು 
ತು೦ಬಿರುವ ದ್ವೀಪವಿದು. ಗಾನಗಳು ಸಂತೋಷ 
ವೀಯುವುವು. ಅದು ಹೊರತು ನೋಯಿಸವು. 
ಕೇಲವು ಸಲ ನೂರಾರು ವಾದ್ಯಗಳು ಕರ್ಣದೆಡೆ 
ಹಾಡುವುವು; ಕೆಲವು ಸಲ ತಂತಿಗಳ ಮಿಡಿಯುವುವು. 
ಕೆಲವು ಸಲ ನಾನು ಮಲಗಿ ಎದ್ದು ತಿರುಗುತಿರೆ 
ಮೃದುಮಧುರ ವಾಣಿಗಳು ಮರಳಿ ನಾನ್‌ ಜೋಂಪಿಪೊಲು 
ಜೋಗುಳವ ಹಾಡುವುವು.--ಕನಸಿನಲಿ ಮೋಡಗಳು 
ಬಾಯ್ದೆರೆದು, ಮೈಮೇಲೆ ಉದುರುವಂತಿಹ ಹೊಳೆವ 
ರತ್ನಗಳ ರಾಶಿಯನು ಮೆರೆದಪವು. ಎಚ್ಚೆತ್ತು, 
ಆ ಕನಸುಗಳೆ ಮರಳಿ ಬರಲೆಂದು ಮಲಗುವೆನು. 
ಹಾಗಾದರೆ ಇದು ನನಗೆ ಸುಖದ ಸಾಮ್ರಾಜ್ಯವೇ ದಿಟ! 
ಒಂದು ಬಿಡಿಕಾಸು ಖರ್ಚಿಲ್ಲದೆ ಅಮರ ಸಂಗೀತ ದೊರಕು 
ವುದು. 
ಹೌದು. ಆದರದು ಭೈರವನ ಕೊಂದ ಬಳಿಕ, 
ಅದೇನು ಆಗಿಹೋಗುತ್ತೆ!-ಓಹೋ! ಅದನ್ನು ಆಗಲೇ 
ಸವಿಗನಸ್ಥಿನಲಿ ಸಿಕ್ಕಿ ಮರೆತುಬಿಟ್ಟಿದ್ದೆ ! 
ಗಾನವ್ರ ದೂರ ದೂರಕ್ಕೆ ಜಾರುತ್ತಿದೆ. ಈಗ ಅದನ್ನೇ 
ಹಿಂಬಾಲಿಸೋಣ. ಆಮೇಲೆ ನಮ್ಮ ಕೆಲಸಕ್ಕೆ ತೊಡಗೋಣ! 


೬೪ 


ಬೀಮಣ-. ದಾರಿ ತೋರು, ರಕ್ಕುಸಾ, ಮುಂದೆ ನಡೆ!--ಆಹಾ! ಈ 
ಗಗನದ ಗಾಯಕನು ಕಣ್ಣಿಗೆ ಬಿದ್ದಿದ್ದರೆ! ಆಹಾ! 
ಎನಿತಿಂಪ್ರ! [ಹಿಂದೆಯೆ ತೆರಳುವನು.] 

ತ್ರಿಶಂಕು (ಶನಿಶಕ್ತಿಗೆ) ನಿಲ್ಲುವೆ ಏಕೆ? ಬಾ ಹೋಗೋಣ! 

(ಹೊರಡುವರು) 


ದೃ ಶ್ಯ ೭ 


[ದ್ವೀಪೆಡ ಮತ್ತೊಂದು ಭಾಗ. ರಣನಾಯಕ, ರಂಗನಾಯಕ, ರುದ್ರನಾಯಕಳ, 


ಜಂರುದೇವರು ಬರುವರು .] 


ಜಯದೇವ (ಬಿಸುಸುಯು) ಮುಂದೊಂದು ಹೆಜ್ಜೆಯನು ಇಡಲಾರೆ. 


ರಣ... 


ರಂಗ 


ರುದ್ರ 


ಶಿವಶಿವಾ! 

ನನ್ನ ಮುದಿ ಎಲುಬುಗಳು ಕಡಲೆಯಂ ಬೀಸುತಿವೆ. 
ಇದು ಚಕುಭೀಮ ಕೋಟಿಯೆ ಹೌದು. ಐನಿತೊಳವು. 
ಸುತ್ತುಗಳು! ಏನು ತಿರುಗಣೆಗಳು! ದಿಣ್ಣೆಗಳು, 
ಕಣಿವೆಗಳು! ಕಣಿವೆಗಳು, ದಿಣ್ಣೆಗಳು! ಏರಿಳಿದು, 
ಇಳಿದೇರಿ ಸಾಕಾಯು,! ನೀವಿನಿತು ತಳುವಿದರೆ 
ವಿಶ್ರಮಿಸಿಕೊಳ್ಳುವೆನು. 

ನಿನ್ನನಾಡುವುದೇಕೆ, 
ಜಯದೇವ? ನನ್ನ ಕಾಲ್ಗಳೆ ಸೋತು, ಮುಂದೆ 
ನಡೆಯಲಾರದೆಯೆ ಬರಿದೆ ತಡುವುತಿವೆ! ಕುಳಿತು ದಣಿ 
ವಾರಿಸಿಕೊ.ನನಗಿನಿತು ನೆಚ್ಚಿಲ್ಲ; ಮುಳುಗಿದನು! 
ನನ್ನಣುಗನಳಿದಿಹನು! ಬಿದಿ ಎಮ್ಮೆ ಸಾಹಸವನ್‌ 
ಅಣಕಿಸುತಲಿರ್ಪುದು! ಹೋದನೇ? ಹೋಗಲಿ! 
ಮಾಳ್ಪುದೇನ್‌? 
(ರಂಗನಾಯಕಗೆು ನನಗೇನೊ ಅವನೀ ಪರಿಯ ಕಂಡು 
ಸಂತೋಷವುಕ್ಕುತಿದೆ. ನಮ್ಮ ಹವಣನು ಮರೆಯದಿರು. 
ಸಮಯ ದೊರೆತಾಗ ಅದನು ಸಾಧಿಸಲೆ ಬೇಕು. 
(ರುದ್ರಗೆ ಇನ್ನೊಂದು ಸಮಯ ಸಿಕ್ಕಿದರೆ ಬಿಡಲಾಗದು. 
(ರಂಗಗೆ) ಇಂದಿನಿರುಳೇ ಸಾಕು. ತಿರುತಿರುಗಿ ಬಳೆಲಿಹರು. 
ಗಾಢನಿದ್ರೆಯ ತಳೆದು ಎಚ್ಚರಿಕೆ ತಪ್ಪುವರು ; 
ಆಗ ಮಾಡಿದರಾಯ್ತು. 


ರಂಗು 


ರಣ 


ಜಯ... 


kk 


ಇಂದಿನಿರುಳೇ ಇರಲಿ. 


ಇನ್ನದನು ಕುರಿತಾಡುವುದು ಬೇಡ! ಸುಮ್ಮನಿರು! 


[ಗಾನ ಕೇಳಿಬರುವುದು] 


ಏನು ಸಂಗೀತವಿದು? ಮಿುತ್ರರಿರಾ ಕೇಳಿ! 


ಏನಿದದ್ಳುತ ಗಾನ! 


[ಜಿ ರವನು ದೂರ ಅದ್ಭ ಶ್ಯನಾಗಿ ಬರುವನು, ಬಳಿಯಲ್ಲಿ ವಿಚಿತ್ರ ಆಕೃತಿಗಳು 
ಲ 


ಹಾಡುತ್ತ ಬಂದು ಕೈಲಿರುವ ಹಣ್ಣ್ಗುಹಂಪಲುಗಳನ್ನು ಮುಂದಿಟ್ಟು, ನೃತ್ಯಮಾಡಿ 
ಎಲ್ಲರನ್ನೂ ಫಲಾಹಾರಕ್ಕೆ ಆಹ್ವಾನಿಸಿ ಮಾಯವಾಗುವುವು.] 


(ವಿಚಿತ್ರಾಕೃತಿಗಳ ಹಾಡು) 


ಕಿನ್ನರ ಕಿ೦ಕರರೆಲ್ಲರು ಬನ್ನಿ ; 

ಬನದಿಂ, ಮಲೆಯಿಂ, ಕೊಳದಿಂ ಬನ್ನಿ; 

ಕಳಿತಿಹ ಗೊಂಚಲು ಹೆಣ್ಣಳ ತನ್ನಿ, 

ಬೆಟ್ಟಿದ ಬಾಳೆಯ ಗೊನೆಗಳ ತನ್ನಿ, 

ಚಿನ್ನದ ತೊಳೆಗಳ ಹಲಸನು ತನ್ನಿ, 

ಬಣ್ಣದ ಮಾವಿನ ಹಣ್ಣನು ತೆನ್ನಿ, 

ತಿಳಿಗೊಳದಿಂ ತಿಳಿನೀರನು ತನ್ನಿ, 

ಕಂಪನು ನೀಡುವ ಬೇರ್ಗಳ ತನ್ನಿ; 

ಪೊಸ ಸುಳಿಬಾಳೆಯ ಎಲೆಗಳ ತನ್ನಿ, 

ತಳಿರಿನ ದೊನ್ನೆಯ ಬಟ್ಟಿ ಲ ತನ್ನಿ; 

ಕಿನ್ನರ ಕಿಂಕರರೆಲ್ಲರು ಬನ್ನಿ ; 

ಬನದಿಂ, ಮಲೆಯಿಂ, ಕೊಳದಿಂ, ಬಯೆಲಿಂ, 

ಬನ್ನಿಂ! ಬನ್ನಿಂ! ಬೇಗನೆ ಬನ್ನಿಂ! [ತಟ್ಟೆಗಳನ್ನು ಇಟ್ಟು] 
ಹಸಿದಿಹ ಅತಿಥಿಗಳೆಲ್ಲರು ಬನ್ನಿ; 

ತಂದಿಹ ವಿಧವಿಧ ಫಲಗಳ ತಿನ್ನಿ! 

ಮಾವನು ತಿನ್ನಿ, ಹಲಸನು ತಿನ್ನಿ, 

ನೀರನು ಕುಡಿಯಿರಿ ಬನ್ನಿ! ಬನ್ನಿ! [ಹೋಗುವರು] 


ಜಯದೇವ 


ಭೈರವ... 


ಭೈರವ 


ರುದ್ರ 
ರಂಗ 


ಓಪ್ಲಿ 


ಶಿವನೇ ಕಾಪಾಡು! ಇವೇನು ರೂಪಗಳು? 
ಏಂ ಸೂತ್ರಗೊಂಬೆಗಳ ಕುಣಿದಾಟಿಂ!- ನಾನೀಗ 
ನಂಬಿದೆನು ದಶಶಿರದ ರಾಶ್ಟಸರು ಇಹರೆಂದು. 
ಈಗಳುಂ ರಾವಣನು ಲಂಕೆಯ ನಾಳ್ವನೆಂದು [ 
ಇನ್ನೇಕೆ ಸಂದೇಹ? ಈಗಳಾದುದ ಕಂಡು 
ಎಲ್ಲವನು ನಂಬುವೆನು. ಕಬ್ಬಿಗರ ಬಣ್ಣನೆಯೊ- 
ಳೊಂದಿನಿತುಂ ಸಟಿಯಿಲ್ಲ. ಇದೆ ಎನ್ನುವರು ಮೂರ್ಬರು! 
ನಾವಿದನು ನಗರದಲಿ ಹೇಳಿದರೆ ಜನರು 
ನಂಬುವರೆ! ನಾವಿಂಥ ಜನಗಳನು ಕಂಡೆವೆನೆ_.. 
ಏಕೆಂದರವರು ಈ ದ್ವೀಪದ ನಿವಾಸಿಗಳೆ 
ಇರಬೇಕು.--ರೂಪ ರಗಳು ಬೇರಾದೊಡೇನಂತೆ? 
ಮಾನವರ್‌ ಅರಿಯದಿಹ ಅತಿಥಿಸತ್ಯಾರಮಿದು! 
ಮನುಜರಲಿ ಈ ವಿನಯ ಮರ್ಯಾದೆಗಳು ವಿರಳ! 
ಇಲ್ಲ ಬಂದರು ಎನ್ನಬಹುದು | 

(ಸ್ವಗತ) ಧರ್ಮಾತ್ಮ ನ್‌, 
ಪುಣ್ಯಾತ್ಮನಹೆ ನೀನು. ನನ್ನಿಯನೆ ನುಡಿದಿರ್ಪೆ. 
ಏಕೆಂದರಲ್ಲಿರ್ಪ ಮೂವರಲಿ ಪಿಶಾಚಗಳ 

ವಿತಾರಿರ್ಪ ನಕ್ತಾತ್ಮರೊಳರು! 

ಏನು ರೂಪ! ಏನು ಗಾನ! ಏನು ಅಭಿನಯ! 
(ಸ್ವಗತ) ಈಗ ಹೊಗಳುವೆ ಏಕೆ? ಮುಂ೦ದಪ್ಪುದನು ಕಂಡು 
ತರುವಾಯ ಹೊಗಳುವರೇ ಜಾಣರಾದಪರು 
ಎವೆಯಿಕ್ಳುವುದರಲ್ಲಿಯೇ ವಾಾಯವಾದರು! 
ಹೋದರೆಮಗೇನಂತೆ? ಹಣ್ಣುಗಳನೀ ಎಡೆಯೆ 
ಬಿಟ್ಟಿ ಹರು. ? ನಮಗೂ ಹಸಿವಾಗಿಹುದು ತೊಳಲಿ, 


ಬನ್ನಿ pi ಚೆನ್ನಾಗಿ ಭುಜಿಸುವಂ! 
ಶಿವಶಿವಾ, ನಾನೊಲ್ಲೆ! 


ಓಲ 


ಜಯದೇವ ಬೆದರಲೇತಕೆ ಜೀಯ? ಬಾಲ್ಯದಲಿ ಎನಿತೆನಿತೊ 


ಕತೆಗಳನು ಕೇಳಿದೆವು: ಹೊಟ್ಟೆಯಲಿ ಕಣ್ಣುಳ್ಳ 
ದಾನವರು! ನೆತ್ತಿಯಲಿ ಬಾಯುಳ್ಳ ಮಾನವರು! 
ಶಿರದಲ್ಲಿ ಕೊಂಬುಳ್ಳೆ ರಕ್ಕಸರು [ ಪಕ್ಕದಲಿ 
ರೆಕ್ಕೆಗಳನಾಂತಿರ್ಪ ಕವಡು ರಕ್ಕಸಿಯರು [ 
ಈಗಳಾದರೊ ಏನು? ಕಂಡಕಂಡವರೆಲ್ಲ 
ಕಂಡೆವೆಂದೊರೆಯು ವರು! ಇದಕಳುಕಲೇತೆ? 
ಮೊದಲ್‌ ನಾನೆ ತೊಡಗುವೆನು: ಮುದುಕನಾಗಿಹೆನು ; 
ನನ್ನ ಕಾಲವದಾಯ್ತು !_-ನನಗೆ ಬೇಕಾದವನು 
ಬಾಳದೆಯೆ ಹೋದನು! ಬದುಕಿ ನನಗಿನ್ನೇನು? 
ಕೆಳದಿಯ ನಾಯಕರೆ, ಬನ್ನಿ ನೀವೂ ತೊಡಗಿ. 


[ಮಿಂಚು, ಗುಡುಗು ; ಕಿನ್ನರನು ಘೋರೆ ರಾಕ್ಸ್‌ ಸಿಯ ವೇಷದಿಂದ ನುಗ್ಲಿಬರಲು 


ಕಿನ್ನರ 


ಹಣ್ಣು ಹಂಪಲುಗಳು ಮಾಯವಾಗುವುವು.] 


ನಿಮ್ಮಲ್ಲಿ ಮೂರು ಜನ ಪಾಪಿಗಳಿಹರು! ಬಿದಿಯು-- 
ಬೊಮ್ಮಾಂಡಮನಿತುಮಂ ಆಳುತಿಹ ಬಿದಿಯು, 

ಹೇಸಿ ನರಕವು ಕೂಡ ಉಗಳಿಯಟ್ಟಿದ ನಿಮ್ಮನ್‌ 

ಈ ದ್ವೀಪಕೆಸೆದಿಹುದು, ಮರುಳುಗಳ ಗೊಟ್ಟಿಯೊಳು 
ಬದುಕಲರ್ಹರು ನೀವು. ಅದರಿಂದ ದೆವ್ವಗಳ 

ನೆಲೆಯ ಬೀಡಾಗಿರ್ಪ ಈ ದ್ವೀಪದಲಿ ನೀವು 
ತೊಳಲುವಿರಿ. ನಿಮ್ಮೆಲ್ಲರನು ಮರುಳರನ್ನಾಗಿ 
ಮಾಡಿಹೆನು. ಲರೂ ಕತ್ತಿಗಳನ್ನು ಒರೆಗಳಚುವರು] 

ಚ! ಚೀ! ಮೂರ್ಬರಿರಾ, ಹೇಡಿಗಳು 
ನೀವೇನ ಮಾಡುವಿರಿ? ವಿಧಿಯ ಕಿಂಕರರಾವು; 
ನಿಮ್ಮ ಕೈಲಿಹ ಕತ್ತಿಗಳು ನಾವೆ. ಚೀರುತಿಹ 
ಗಾಳಿಗಳ ಖಂಡಿಸಿರಿ! ಭೋರ್ಗರೆವ ನೀರುಗಳ 
ಕತ್ತರಿಸಿ! ಎನ್ನ ಮೈನವಿರನೊಂದಾದೊಡಂ 


೬ರ 


ಕೀಳಲಾರದು ನಿಮ್ಮ ಮೈಬಲ್ವೈೈ. ಎಮ್ಮುವರು 
ಎನ್ನಂತೆ ಬಲವಂತರಾಗಿಹರು, ನೀವೀಗ 
ಕತ್ತಿಗಳ ಭಾರದಿ೦ಂ ಕುಸಿಯುವಿರಿ! ಅವುಗಳನು 
ಎತ್ತಲಾರದೆ ಕೆಳಗೆ ಬಿಸುಡುವಿರಿ! [ಹಾಗೆ ಮಾಡುವರು] 
ಮರೆಯದಿರಿ. 
ಅದನೊರೆಯೆ ಇಲ್ಲಿಗೈತ೦ದಿಹೆನು--ನೆನೆಯಿರಿ! 
ನೀವು ಮೂವರು ಸೇರಿ ಭೈರವನಾಯಕನ 
ರಾಜ್ಯವನು ಮೋಸದಿಂದಪಹರಿಸಿ, ವಾಹಿನಿಯೊ- 
ಳಾತನಂ, ಮಗಳೊಡನೆ ತೇಲಿದಿರಿ, ನೆನಪಿದೆಯೆ? 
ಅದರಿಂದ ಮಿಗವಕ್ಕಿ ಹೊಳೆ ಮಲೆಗಳಿಲ್ಲವುಂ 
ನಿಮ್ಮ ಕೇಡನೆ ಬಯಸಿ ಕಾದಿಹವು. ಅದರಿಂದ, 
ರಣನಾಯಕನೆ, ನಿನ್ನ ಕುವರನಂ ಅಪಹರಿಸಿ 
ಕೊಂಡಿಹವು. ನೀವಳಿಯುವನ್ನೆವರಂ ನಿಮ್ಮ 
ಪೀಡನೆಯೆ ನಮ್ಮ್ಮಾಟವಾದಪುದು. ದ್ವೀಪದಲಿ 
ನಿಮ್ಮ ಬಾಳನಿತುಮುಂ ನಿಮ್ಮ ಪಶ್ಚಾತ್ತಾಪ, 
ನಿಮ್ಮ ಪ್ರಾಯಶ್ಚಿತ್ತಗಳಲಿ ಪೂರೈಸುವುದು | 


[ಗುಡುಗುವುದು. ಕಿನ್ನರನು ಮಾಯವಾಗುವನು. ಎಲ್ಲ ಬೆರಗಾಗೆ] 


ಭೈರವ 


(ಸ್ವಗತ) ಕಿನ್ನರಾ, ನಿನ್ನ ಪಾತ್ರವ ನೀನು ಜೆನ್ನಾಗಿ 
ನಟಿಸಿಕ್ಸೆ. ಭೀಷೆಣತೆ'ಗೌಂಭೀರ್ಯಗಳೆರಡುಂ 
ತುಂಬಿರ್ದುವದರಲ್ಲಿ. ನಾನು ಪೇಳ್ದುದನೆಲ್ಲ 
ನಿಷ್ಠೆಯಿಂದೆಸಗಿರ್ಪೆ. ನನ್ನ ಕಿಂಕರರೆಲ್ಲ 

ನಿನ್ನಂತೆ ತಂತಮ್ಮ ಕಜ್ಜಗಳನೆಸಗಿಹರು. 

ನಿನ್ನ ಮಾಯೆಯ ಬಲದೊಳ್‌ ಎನ್ನರಿಗಳನಿಬರುಂ 
ಹುಚ್ಚೆದ್ದು ಹೋಗಿಹರು ; ನನ್ನ ಕೈಯೊಳಗಿಹರು. 
ಇವರೆಲ್ಲಮಿಂತಿರ್ಕೆ. ತರುಣ ಶಿವನಾಯಕನ--- 
ಮರಣ ಹೆೊಂದಿಹನೆಂದು ಇವರೆಲ್ಲ ತಿಳಿದಿರುವ 


ಜಯದೇವ 


ರಣ 


ರಂಗ... 


ರು ದ್ರ 
ಜಯದೇವ 


೭೦ 


ತರುಣ ಶಿವನಾಯಕನ ಬಳಿಗೈದುವೆನು ; ಅಲ್ಲಿ 

ಗೌರಾಂಬೆಯೆಂತಿರ್ಪಳದನು ನೋಡುವೆನು. (ಹೊರಡುವನು) 

ನಾಯಕರೆ, ಇಂತೇಕೆ ನಿಂತಿರ್ಸಿರಿ? 

ಶಿವಶಿವಾ! ಶಿವಶಿವಾ! ಭೈರವನಾಯಕನ 

ಪೆಸರನಾರೋ ಪೇಳಿದ೦ಂತಾಯ್ತು: ಗಾಳಿಯೋ? 

ವಾಹಿನಿಯೊ? ಗುಡುಗು ಕೂಗಿತೊ ಏನೊ? ನಾನರಿಯೆ. 

ನಾನು ನೆಗಳಿದ ಪಾಪವನು ಹೇಳಿ ಹಂಗಿಸಿತು. 

ಅದರಿಂದಲೆನ್ನ ಸುತನ್‌ ಅಳಿದನೆಂದೊರೆಯಿತು. 

ಹೊಳೆಯ ಬುಡದಲಿ ಮಲಗಿ ನಿದ್ರಿಸುತಲಹನವನು, 

ನಾನವನ ಪಕ್ಕುದೊಳೆ ಪೋಗಿ ನಿದ್ರಿಪೆನ್‌! [ನಿಷ್ಕ್ರಮಣ) 

ೆಚ್ಚಿದ್ದರೆ ಅವುಗಳಿಗೆ, ದೆವ್ವಗಳು ಒ೦ದೊಂದೆ 

ಬರಲಿ ನೋಡುವೆನಾಗ. ಕತ್ತರಿಸಿ ಕೆಡಹುವೆನು! 

ನಾನೂ ನೆರವಾಗುವೆನು. [ಇಬ್ಬರೂ ಹೋಗುವರು] 
ಪಾಪದಿಂದಿವರ್ಗೆಲ್ಲ 

ಎದೆಗೆಚ್ಚು ತೊಲಗಿಹುದು. ಎಂದೊ ಕುಡಿದಾವಿಷವು 

ಇಂದು ಮ್ಹೈಗೇರಿಹುದು! ಏನು ಮಾಳ್ದರೊ ಕಾಣೆ! 

ಅವರ ಹಿಂದೆಯೆ ಹೋಗಿ ಸಂತೈಸಲೆಳಸುವೆನು 

(ಹೊರಡುವನು) 


ದೃಶ್ಯ ಲ 


[ಭೈರವನಾಯಕನ ಗುಹೆಯ ಮುಂದೆ. ಭೈರವನಾಯಕ, ತಿವನಾಯಕ, ಗೌರಾಂಜಿ 
ಇವರು ಬರುವರು.] 


ಭೈರವ 


ಶಿವ 


ಭೈರವ 


ಆನಾಗರಿಕನಂದದಲಿ ಬಿರುನುಡಿಗಳಿಂ ಬೈದು, 

ಇನಿತು ಕಡುಗೆಯ್ಮೆಯಲಿ ನಿನ್ನ ನೂಂಕಿದೆನ್‌ ; ಅದಕೆ 
ತಗುವ ಸನ್ಯಾನವನೆ ಮಾಡುವೆನು; ತಕ್ಕ ಬಹು- 
ಮಾನವನೆ ನೀಡುವೆನು: ನನ್ನ ಜೀವನದುನಿರು, 
ನನ್ನ ಬಾಳ್ಮೆಯ ಕಣ್ಣೆ ತಾನಾಗಿರುವ ನನ್ನ 
ಸುಕುಮಾರಿ ಗೌರಾಂಬೆಯನು ನಿನಗೆ ಧಾರೆ 
ಎರೆದಿರೆ. ನಿನ್ನೊ' ಲವಿನಾಳವನು ನೋಡಲು 
ಅಂತೆಸಗಿಡೆನು; ಒಂದೆ ಚಿಂತೆಗೊಳಗಾಗದಿರು. 
'ಕಷ್ಟಾನಮಾನಗಳ ಬರೆಗಲ್ಲಿನಲಿ ನಿ 

ಒಲ್ಮೆ ಪೊನ್ನ ನು ತಿಕ್ಕಿ PAS ಚಿನ್ನ ಸ ದೋೊಳು 


ಎಿನ್ನಾವ ಕೆ ಕೀಳೊೊನು ಮು ) ಬೆರೆತಿಲ್ಲವೆಂದರಿತೆ. 
ಬಾಸ್ತೆಣ್ಣೆ, ಇರ ಸಿ, ತೊರೆವೆಣ್ಣೆ, ನೀವೆಲ್ಲ 


ಸಾಕ ಯಾಗಿರಿ, ನನ್ನ್ನ ಪುತ್ರಿಯನು ಸಂತಸದಿ 
ಶಿವನಾಯಕಗೆ ಧಾರೆಯೆರೆದು ಇತ್ತುದಕ್ಕೆ l— 
ಗೌರಾಂಬೆ ಅತಿಜೆಲುವೆ. ಗೌರಾಂಬೆ ಅತಿಸುಗುಣೆ. 
ನಾಯಕನೆ, ತಂದೆ ಮಗಳನು ಬಣ್ಣಿಸುವನೆಂದು 
ತಿಳಿಯದಿರು. ಬಣ್ಣನೆಗಳೆಲ್ಲವನು ಹಿಂದಿಕ್ವ್‌ 
ಮುಂಚುವುದು ನನ್ನ ಗೌರಿಯ ಶೀಲ! 

ಮಾವ, 
ನನ್ಸಿಯಾಡಲು ನಂಬದಿಹುದೆಂತು? ಬಾಂದಳದ 
ದನಿಯೊಂದ್ಳು " ನಂಬದಿರ್‌ |! ' ಎಂದರೂ ನಾನೊಪೆ ನ್‌! 
ನಳನಳಿಸುವೀ ಹಸುರಿನಲಿ ಕುಳಿತು ಅವಳೊಡನೆ. 
ಮಾತಾಡಿ ನೀವಿರ್ವರೂ ಸೇರಿ ಸರಸದಿಂ 


ಕಿನ್ನರ 
ಭೈರವ 


ಕಿನ್ನರ 
ಭೈರವ 


ಕಿನ್ನರ 


ಭೈರವ 


ಬನದೇವಎ- 


ಕತಿ 


ಬರುವ ಕಾಲದ ಮುಗುದ ಸವಿಗನಸುಗಳ ಕಟ್ಟಿ | 
ಕಿನ್ನರಾ, ಇಲ್ಲಿರ್ಪೆ? [ಕಿನ್ನರನ ಪ್ರವೇಶ) 

ಬೆಸನೇನು ನನ್ನೊಡೆಯ? 
ಕೈಕೊಂಡ ಕಾರ್ಯವನು ನೀನೂ, ನಿನ್ನಾಳುಗಳೂ 
ಬಿಡದೆ ನಿರ್ವಹಿಸಿದಿರಿ. ಅಂತಹುದೆ ಇನ್ನೊಂದು 
ಮಾಯೆಯನು ತೋರಬೇಕಾಗಿಹುದು. ನಡೆ, ಬೇಗ 
ಮೇಳವನು ಕರೆದು ತಾ. ತರುಣ ದಂಪತಿಗಳಿಗೆ 
ನನ್ನ ಮಂತ್ರದ ಬಲವ ನೋಡಬೇಕೆಂಬಾಸೆ | 
ತೋರೈನೆಂದಾನುಂ ಬಾಸೆಯಿತ್ತಿಹೆನು, 


ಶೀಘ್ರದಲಿ ಕರೆದು ತಾ. 
ಫರೆತರ್ಪೆನೀಗಳೇ! 


ಎವೆಯಿಕ್ಕುವುದರಲ್ಲಿ | 
ಹೋಗಿ ಬಾ, ಕರೆದು ತಾ, ಎಂದು ನೀಂ ಪೇಳ್ವ ಮುನ್ನ, 
ಎರಡುಸಾರಿ ಹಿಂದೆ ಮುಂದೆ ಉಸಿರ ನೀನು ಎಳೆವ ಮುನ್ನ, 
ತಮ್ಮ ತಮ್ಮ ವೇಷಗಳನು ಧರಿಸಿ ಎಲ್ಲ ಬರುವರು. 
ತುದಿಯ ಬೆರಳ ಮೇಲೆ ನಿಂತು ಕುಣಿದು ನಲಿದು ಬರುವರು. 
ಶುಕ ಪಿಕಂಗಳಿಂಚರಂಗಳೇಳಿಸುತ್ತ ಬರುವರು. 
ನವ ಮಯೂರ ನೃತ್ಯಗಳನು ತೋರಿ, ಮಾರಿ, ಬರುವರು. 
ಹೋಗು ನಡೆ ಕಿನ್ನರಾ, (ಕಿನ್ನರ ಹೋಗುವನು) 
ಮಾತಾಡದಿರಿ. ಕಣ್ಣೆರೆದು ಮೌನದಿಂದಿರಿ. 
[ಗಾನ ಕೇಳಿಬರುವುದು] 
[ಬನದೇವಿಯ ಪ್ರವೇಶ.] 


ಬನಗಳಧಿದೇವತೆಯು ಬನದೇವಿ ನಾನು, 
ಸೌಂದರ್ಯ ದೇವತೆಗೆ ಹಸುರು ಕೆಣ್ಗಾನು ; 
ಸುಂದರ ವಸಂತನಿಗೆ ಸುಂದರಿಯ ನಾನು, 
ಭೂಮಿದೇವಿಗೆ ನಚ್ಚಿನಾ ಕೆಳದಿ ನಾನು ; 
ಭೂದೇವಿಗನುದಿನವು ಪಸುರುಡೆಯನುಡಿಸಿ, 


೭ 


ತರತರದ ಕುಸುಮದಾಭರಣಗಳ ತೊಡಿಸಿ, 

ಹೊಳೆಹೊಳೆವ ಹಿಮಮಣಿಯ ಮಾಲೆಗಳ ಸೂಡಿ, 

ಪೂತ ಪೊಸ ಬಳ್ಳಿಗಳ ಹೊಂಬಳೆಯ ನೀಡಿ, 

ಸಿಂಗರಿಸಿ ಕಳುಹುವೆನು ಸೃಷ್ಟಿರಂಗಕ್ಕೆ ! 

ಮಾನವರೆ, ನಿಮಗೆ ಗೆಲವಕ್ಕೆ ! ಸೊಗಮಕ್ಕೆ | 
[ನದಿಯ ದೇವತೆಯು ಬರುವಳು.) 


ನದಿಯ ದೇವತೆ ಬೆಟ್ಟಿದುದಿಯಲಿ ಹುಟ್ಟಿ, ಕಡಲಿಗೆ 
ಹರಿವ ಹೊಳೆಗಳ ರಾಣಿಯು. 
ಒಮ್ಮೆ ಹಾರುತ, ಒಮ್ಮೆ ಜಾರುತ, 
ಒಮ್ಮೆ ನಿಲ್ಲುತ, ಒಮ್ಮೆ ಓಡುತ, 
ನಲಿವ ನಾ ಜಲವೇಣಿಯು! 
ಚಲಿಪ ಮಾನುಗಳೆನ್ನ ಕಂಗಳು, 
ಪೊಳೆವ ಪವಳಗಳೊಡವೆಯು. 
ನಿಂತ ನೀರಿನ ಮೇಲೆ ಮಲಗುವ 
ಗಿಳಿಗಳೆದೆಯನು ಹೋಲಿ ತೇಲುವ 
ಪದ್ಮಪತ್ರಗಳುಡುಗೆಯು! 
ನನ್ನ ಬಲಗಡೆ, ನನ್ನ ಎಡಗಡೆ, 
ಶಾಲಿವನಗಳು ನಲಿವುವು. 
ನಾನು ಹೋಹೆಡೆಯೆಲ್ಲ ತೃಪ್ತಿಯು, 
ನಾನು ನಿಲೈೆಡೆಯೆಲ್ಲ ಸೌಖ್ಯವು, 
ನನ್ನ ಪೈರುಗಳೊಲಿವುವು! 
ಪುಣ್ಯತೀರ್ಥಗಳೆನ್ನೊಳಿರುವುವು, 
ಪಾಪಗಳ ನಾ ತೊಳೆಯುವೆ. 
ಮುಗಿಲ ಮನೆಯಿಂಡೋಡಿ ಬಂದೆನು, 
ವನ ಜಡೆಯನು ತುಳಿದು ನಿಂಡೆನು, 
ಭಕ್ಕರಡಿಗಳ ತೊಳೆಯುವೆ! 


೭೪ 


ನಾನು ಹೊಳೆಗಳ ರಾಣಿಯು! 
ನಲಿವ ನಾ ಜಲವೇಣಿಯು | 
ನಾನು ನೀರಜಪಾಣಿಯು! 
ನಾನು ಗಂಗೆಯ ವಾಣಿಯು! 


[ಮುಗಿಲ ದೇವತೆಗಳ ಪ್ರವೇಶ.] 


ಮುಗಿಲ ದೇವತೆಗಳು 
ರವಿಯು ಕಡಲ ಮುದ್ಧಿಪೆಡೆಯೊಳುದಿನಿ ಬಂದೆವು. 
ಬಿತ್ತರದ ಬಾನಿನಲಿ ತೇಲಿಬಂದೆವು. 
ಮಳೆಯ ಬಿಲ್ಲ ಮುಡಿದು, ಸೂಡಿ, 
ಗುಡುಗಿನೊಡನೆ ಸರಸವಾಡಿ, 
ವಿಂಂಚುಗಳನು ಬಳೆಯ ಮಾಡಿ, 
ತೇಲಿಬಂಡೆವು! 
ಭೂಮಿಯೆಲ್ಲ ಸೊಗದೊಳಿಹುದು, 
ಪೈರುಪಜ್ಜೆ ಬೆಳೆಯುತಿ ಹುದು, 
ಎ೦ಬ ಸೊಗದ ಸುದ್ದಿಯನು 
ಹೇಳಬಂದೆವು! 
ರವಿಯು ಕಡಲ ಮುದ್ದಿಪೆಡೆಯೊಳುದಿಸಿ ಬಂದೆವು. 
ಬಿತ್ತರದ ಬಾನಿನಲಿ ತೇಲಿಬಂದೆವು. 


ಬಿಸಿಲ ಬೇಗೆಯಿಂದ ಬೆಂದು 
ಬಾಡುತಿರುವ ಹೂವುಗಳಿಗೆ 
ಅಮರತನವ ನೀಡಲೆಂದು 
ಸೊದೆಯ ತಂದೆವು! 
ವಿರಹದಗ್ನಿ ಯಿಂದ ಬೆಂದು 
ಬಳಲುತಿರ್ಪ ತರುಣರೆದೆಗೆ 
ತಣ್ಳುಮುತ್ತನೀಯಲೆಂದು ' 
ತೇಲಿಬಂದೆವು! 


ಎಲ್ಲರೂ... 
ಗಗ 


೭೫ 


ರವಿಯು ಕಡಲ ಮುದ್ದಿಪೆಡೆಯೊಳುದಿಸಿ ಬಂದೆವು. 
ಬಿತ್ತರದ ಬಾನಿನಲಿ ತೇಲಿಬಂದೆವು. 
[ಊರ್ರಶಿಯು ಬರುವಳು. 


ರಂಭೆ, ತಿಲೋತ್ತಮೆ, ಮೇನಕೆಯರ ಸಖಿ 
ಸಗ್ಗದ ಅಚ್ಚ ರಿ ಊರ್ವ ಶಿ ನಾನು; 
ಇಂದ್ರನ ನಚ್ಚಿನ 'ಫಣ್ಯಣಿ ನ ನಾನು, 
ರಿಸಿಗಳ ತವಸನು ನುಂಗಿದಳಾನು ; 
ಸೃಷ್ಟಿಯ ಮೋಹಿನಿ ನಾನಾಗಿರುವೆನು 
ಮಾಯೆಗೆ ಕಣ್ಣಾಗಿರುವಳು ನಾನು; 
ಸವಿ ಸೆಕೆಯಲಿ ನಲಿವರ ಕೆಳೆಯಾಗಿಹೆ, 
ಶುಷ್ಕ ವಿಮುಕ್ತಿಯ ಶತ್ರುವು ನಾನು! 
ಲೋಕಗಳೆಲ್ಲವನನುದಿನ ಸುತ್ತಿ, 
ಚಾಗದ ಕೋಂಟೆಗಳೆಲ್ಲವ ಮುತ್ತಿ 
ಭೋಗದ ಬಿಂಜಗಳೆಲ್ಲಿಯು ಬಿತ್ತಿ 
ಸಲಿವೆನು ಕಾಮನ ಬಾವುಟಿಪೆತ್ತಿ! 
ಮಧುಮಾಸದ ಕೋಗಿಲೆಗಳ ಕೂಡಿ 
ಬನ ಬನ ಬನಗಳ ಸಂ೦ಚರಿಪೆ; 
ಗಿಳಿಗಳ ಕೊರಲೊಳು ನಾನೇ ಹಾಡಿ, 
ವಿರಹಿಗಳೆಲ್ಲರನುಪಚರಿಪೆ. 
ಬಾ, ಬಾ, ಯುವಕನೆ, ಬನಗಳಲಿ 
ತಳಿತಿಹ ಮರಗಳ ನೆಳಲಿನಲಿ 
ಒಯ್ಯನೆ ಬಹ ತಂಗಾಳಿಯಲಿ 
ಬಾ ಬಾ, ಊರ್ವಶಿಯಿಹಳಲ್ಲಿ! 


[ಎಲ್ಲರೂ ಸೇರಿ ಹಾಡುವರು. 


ನರರೊಳ್ಳೆಯ್ಮೆಗೆ ಪರಶಿವ ಮೆಚ್ಚಲ! 
ಕವಿಗಳು, ಕಲೆಗಳು, ನಾಡೊಳು ಹೆಚ್ಚಲಿ! 


೭೬ 


ಕಾಲಕೆ ಬುವಿಯಲಿ ಮಳೆಬೆಳೆಯಾಗಲಿ! 
ಸಜ್ಜನವೃ೦ದಳೆ ಚಿರಸುಖವಾಗಲಿ! 
ವೀರರು ನಾಡಿನ ಬಸಿರೊಳು ಹುಟ್ಟಲಿ! 
ಧರೆಯೊಳು ದೇವರ ರಾಜ್ಯವ ಕಟ್ಟಲಿ! 
ತರುಣ ತರುಣಿಯರ ಮದುವೆಗಳಾಗಲಿ! 
ಭೂಮಿಯೆ ಸ್ವರ್ಗವ ವಿಾರ್ವಂತಾಗಲಿ! 
[ಭೈರವನ ಕೈ ಸನ್ನೆಯಿಂದ ಅವರೆಲ್ಲ ಹೋಗುವರು.] 
ಭೈರವ (ಸ್ವಗತ) ಮರೆತಿದ್ದೆ! ಮಾರಿಯ ಫಿತೂರಿಯನು ಮರೆತಿದ್ದೆ ! 
ನನ್ನ ಕೊಲೆಯಂ ಬಯೆಸಿ, ಶನಿಶಕ್ತಿ ತನ್ನ ಅನು- 
ಯಾಯಿಗಳ ಕೂಡಿ ಬಹ ಪೊಳ್ಳು ಬಳಿಸಾರಿಹುದು. 
(ಶಿವನಾಯಕಗೆ) ನೃತ್ಯವಿಎಂದಿಗೆ ಸಾಲ್ನುಂ! ಜೆನ್ನಾಯ್ಕೆ 
ನರ್ವನಂ? 
ಶಿವ ನಮ್ಮರಸನಾಸ್ಕಾನದಲ್ಲಿಯುಂ ನಾನಿಂಥ 
ಕುಣಿತವನು ಕಂಡಿಲ್ಲ, ಗಾನವನು ಕೇಳಿಲ್ಲ. 
ಸ್ವರ್ಗೀಯವಾಗಿತ್ತು! ಅವುಗಳೆಲ್ಲವು ಮಾಯಾ- 


ಮೂರ್ಮಿಗಳೆ? 
ಭೈರವ ಅಹುದು, ಮಾಯೆಯ ಬಲದೊಳ್ಳೆ ತಂದ 
ದೇವತೆಗಳವರು. ಉದ್ವೇಗ, ಚಿಂತೆಗಳಿಗೆ ಒಳಗಾಗುವನು.] 
ಶಿವ (ಗೌ ರಾಂಚಿಗೆ) ನಿನ್ನ ತಂದೆಯ ಪರಿಯೆ 


ಬೇರೆಯಾದಂತಿಹುದು. ಆವುದೋ ಚಿಂತೆಯೊಳದು ! 
ಗೌರೌಂಚಿ.(ಶಿವನಾಯಕಗೆ) ಮೊಗದೊಳುರಿ ಹೊಮ್ಮ್ಮತಿದೆ. ಆವಗಂ 
ಅವನಿಂತು 
ಕೋಪವಶನಾದುದನು ನೋಡಿಲ್ಲ. 
ಭೈರವ ನಾಯಕನೆ, 
ಬೆಕ್ಕ ಸಂಬಡುವಂತೆ ತೋರುತಿದೆ., ಏನಿಲ್ಲ, 
ನೀನು ಸಂತಸದೊಳಿರು. ನಾನೊರೆದ ತೆರದಿಂಡೆ 
ನೀನು ನೋಡಿದುದೆಲ್ಲ ಬರಿಯ ಮಾಯೆಯೆ ದಿಟಿಂ! 


ಗೌರಾಂಬೆ 
ಶಿವನಾಯಕ 


ಭೈರವ... 
ಕಿನ್ನರ 


೭೭ 


ಗಾಳಿಯದು, ಕರಗಿ ಗಾಳಿಯ ಹೊಂದಿ ಹೋದುದು. 
ಇೇನು ಕ೦ಡೀ ದೃಶ್ಯದಂತೆಯೇ ಸರ್ವವೂ, 
ವಿಸ್ತಾರವಾದೀ ಸಮಸ್ತ ವಿಶ್ವವು ಕೂಡ 
ಮಾಯೆಯೆಂದರಿಯುವುದು ; ಕನಸೆಂದು ಭಾವಿಪುದು. 
ಪೊಂಬುತ್ತಳಿಗಳಿಂದ ತಲೆಯೆತ್ತಿ, ರಂಜಿಸುವ 

ನಮ್ಮ ಏಳುಪ್ಪರಿಗೆಯರಮನೆಗಳೂ, ಮುಗಿಲ 
ಬೆಳ್ಸಿರಿಯ ತೆರೆಯೊಳ್‌ ಅವಿತು ಆಗಸವ ತಿವಿವೆಮ್ಮ 
ಗೋಪುರಗಳೂ, ನಮ್ಮ ಗುಡಿಗಳೂ, ಮೇಣ್‌ ಎಮ್ಮ 
ಧನಕನಕಾದಿ ಸಕಲೈಶ್ವರ್ಯ ಸಮುದಾಯವೂ; 
ಹೆಚ್ಚೇಕೆ? ನದಿಗಳಿಂ, ಗಿರಿಗಳಿಂ, ವನಗಳಿಂ, 

ಸ್ಟಿರೆ ಎ೦ಬ ಪೆಸರಿನಿಂ ಮೆರೆದಿರ್ಪ ಎಮ್ಮು 

ಈ ಮಹಾ ಉರ್ತರೆಯೆ ಕಾಲವಾಹಿನಿಯಲ್ಲಿ 

ಕರಕರಗಿ, ಒಡೆದ ಸವಿಗನಸಂತೆ ಪುಚ್ಚಳಿದು 
ಪೋದಪುದು; ಸೊನ್ನೆ ಯೊಳಗೊಂದಾಗಿ ಅಡಗುವುದು, 
ಕುರಪು ಕೂಡಾ ಉಳಿಯದಂದದಲಿ! ನಾವೆಲ್ಲ 
ಕನಸುಗಳು! ಆವನೋ ಕಾಣುತಿಹ ಕನಸುಗಳು! 
ಕನಸೆಮ್ಮ ಬಾಳನಾವರಿಸಿಹುದು. ನವರಿಪ 
ಆತನೆಚ್ಚತ್ತನೆನೆ, ನಾವೆಲ್ಲಿ! ಶೂನ್ಯದ! 
ನಾಯಕನೆ, ಅದನೆನೆದು ಖನ್ನೆದೆಯು ನೊಂದುದು! 
ಇದು ನನ್ನ ದೌರ್ಬಲ್ಯ! 'ಮುದಿಮೆದುಳು ಕದಡಿದಂ- 
ತಾಗಿಹುಡು, ನೀವಿರರೂ ಗುಹೆಯ ಒಳಹೊಕ್ಕು 
ವಿಶ್ರಾಂತಿಯನು ಹೊಂದಿ. ನಾನು ತಂಗಾಳಿಯಲಿ 
ಸಂಚರಿಸಿ ಕದಡಿರುವ ಬಗೆಗೆ ಶಾಂತಿಯನೀವೆ! 


ಆಗಲಿ, ನಿವ ಷ್ಠ ದಂತೆಯೇ ಪೋದಪೆವು. [ನಿಷ್ಠ ಮಣ] 
ಶ್ರ ಇ 


ಕಿನ್ನರಾ, ಎಲ್ಲಿ್ಸೈೆ? [ಕಿನ್ನರನ ಪ್ರವೇಶ] 
ಬೆಸನೇನು ಒಡೆಯ! 


ಭೈರವ 


ಕಿನ್ನರ 


ಭೈರವ 


ಕಿನ್ನರ 


ಭೈರವ 


ಕಿನ್ನರ 


ಭೈರವ 


೩ಲೆ 


ಶನಿಶಕ್ಲಿಗೆದುರಾಗಲ್‌ ಅಣುವಾಗು, 


ಅಹುದು ಎನ್ನೊಡೆಯ. ಊರ್ರಶಿಯು ಬಂದಾಗಲೇ 
ಬನಗಿದನು ಹೇಳಬೇಕೆಂದೆಳನಿದೆನು. ಆದರೆ 
ನೀನೆಲ್ಲಿ ಮುನಿಯುವಿಯೊ ಎಂದು ಸುಮ್ಮನಾದೆ! 


ಈಗಳವರನ್‌ ಬಳ್ಲಿಗೊಯ್ಸಿಕ್ಸೆ? 

ಹುಡಿಕುಡಿದು ಸೆಂಪೇರಿಹೋಗಿದ್ದರವರೆಲ್ಲ; 
ಮತ್ತಿನಲಿ, ಮೊಗದಮೇಲಾಡಿದೆಲರನೆ ತಿವಿದು; 
ಅಡಿಗಳನೆ ಸೋಂಕಿತೆಂದುರ್ವರೆಯನ್‌ ಒದೆದು 
ಕೂಗುತ್ತ ಬರುತಿರ್ದರ್‌ ಈಯೆಡೆಗೆ. ನಾನಾಗಳ್‌ 


ತಾಳಗಳ ಬಡಿಬಡಿದು ಹಾಡಲಾರಂಭಿನಿದೆ. 


ಒಡನೆಯೇ ಮಿಗಗಳಂತೆ ಕಿವಿಗಳನ್‌ ಆಡಿಸುತ, 
ಕಣ್ಣೆಮೆಯನ್‌ ಇತ್ವದೆಯೆ ನಾಸಿಕವ ಮೇಗೆತ್ತಿ, 
ಗಾನವನೆ ಮೂಸುತ್ತ, ಹಿಂಬಾಲಿಸಿದರೆನ್ನನ್‌. 
ಕೊರಕಲೊಳ್‌, ಕಲ್ಲಳೊಳ್‌, ಮುಳ್ಗಳೊಳ್‌, ಫೆಸರಿನೊಳ್‌ 
ಎಳೆತಂದು, ಕಡೆಗೆ ತಾವರೆಗೊಳದ ಉಸುಬಿನೊಳ್‌ 
ಕಿವಿವರೆಗೆ ಸೆಸರೇರುವನ್ನೆ ವರಂ ಬಿಡದೆ ನೂಂಕಿ 
ಹಿಂತಿರುಗಿ ಬಂದೆನ್‌. 

ಒಳ್ಳೆಲಸವೆಸಗಿದಯ್‌ | 
ನೀನಿಂತು ಕೆಲಹೊತ್ತು ಅದೃಶ್ಯನಾಗಿಯೆ ಇರು! 
ಹೋಗಿ ಗುಹೆಯೊಳಗಿಂದ ಚಿಂದಿಗಳ ತಾ ಇಲ್ಲಿ. 
ಆ ಕಳ್ಳರನ್‌ ವಿಡಿಯೆ ಒಂದುಪಾಯವ ಮಾಳ್ಬೆನ್‌! 


ಅಪ್ಪಣೆ! [ಹೋಗುವನು] 


ಪಿಶಾಚ! ಹುಟ್ಟು ಪಿಶಾಚ! ಏಗೈದರೇನಂತೆ 
ಡೊಂಕು ತಿದ್ದುವುದಿಲ್ಲ. ನಾನೆನಿತು ಯತ್ನಿಸಿದೆ 
ಸನ್ಮಾರ್ಗಕವನನ್‌ ಎಳೆತರಲೆಂದು. ನೀರಿನೊಳು 


೩೯ 


ಹೋಮಗೈದಂತಾದುದು ಎನೆ ಸೆ ಪ್ರಯತ್ನ ೦. 
ಕಾಲ ಹೋದಂತೆಲ್ಲ SE 
ದೇಹದಂತೆಯೆ ಮನವ isda 


ದುರುಳರೈತರಲಿ! ಒರಲಿಸುವೆನವರನ್‌! 


[ಕಿನ್ನರನು ಮಿರುಗುವ ಪೀತಾಂಬರಗಳನ್ನು ಹೊತ್ತು ತರುವನು.] 


ಈ ಎಡೆಯೊಳ್‌ ಚೋಲಾಡುವಂತೆ ಸಾಲಾಗಿ 
ಅವುಗಳನು ತೂಗಹಾಕು, [ಹಾಗೆಯೇ ಮಾಡುವನು] 


[ಭ್ಲೈ ಠವನಾಯಕನೂ ಶಿನ್ನರನೂ ಅಡಗುನರು. ಶನಿಶಕ್ತಿ, ಬೀಮಣ, ತ್ರಿ ಶಂಕು 
ಕೆಸರಾದ ಒದ್ದೆ ಬಟ್ಟಿ ಗಳಲ್ಲಿ ಬರುವರು.] 


ಶನಿಶಕ್ತಿ- 


ಬೀಮಣ 


ಈ ಶಂಕು. 


ಶನಿಶಕ್ತಿ 


ತ್ರಿ ಶಂಕು... 


ಮೆಲ್ಲಗೆ, ಮೆಲ್ಲಗೆ ಹೆಜ್ಜೆಯಿಡಿ! ಆ ಮುದಿಗೂಚಿಗೆ ಹೆಜ್ಜೆ 
ಸಪ್ಪುಳವು ಎಲ್ಲಿಯಾದರೂ ಕೇಳಿಸೀತು! ನಾವೀಗ ಅವನ 
ಗುಹೆಯ ಬಳಿಯಲ್ಲಿರುವೆವು. 


ರಾಕ್ಟ್ಸ ಸಾ! ನಿನ್ನ ಕಿನ್ನ ನ್ನರನು ಮಾಡಿದ ಕೆಲಸ ನೋಡಿದೆಯಾ! 
(ಅವನ ು ಬಹು ಸಾಧು ಪ್ರಾಣಿ, ಅವನಿಂದ ತೊಂದರೆ ಏನೂ 
ಆಗುವುದಿಲ್ಲ' ಎಂಡೊದರಿದೆಯಲ್ಲಾ! ಈಗ ನಮ್ಮ ಗತಿ 
ಏನಾಗಿದೆ ನೋಡು! ನೋಡೋ ಮೂರ! ನನಗೆ ಸಿಟ್ಟು 
ಬಂದುಡೆ ಆದರೆ ನಿನ್ನ 


ಗತಿ ಪೂರೈಸಿತೆಂದೆ ತಿಳಿದುಕೊ! 


ದಮ್ಮಯ್ಯ, ನನ್ನ ಮೇಲೆ ಕೃಪೆದೋರಿ ಸುಮ್ಮನಿರು. 
ಮುಂದೆ ನಿನ ವ ಸೊಗದೆದುರು ಈ ಎಡರು 
ಹುಲ್ಲೆಣೆಯು! ಮೆಲ್ಲಗೆ ಮಾತಾಡಿ! ಸದ್ದಿಲ್ಲ, 
ನೆಟ್ಟಿರುಳಿನಂತಿಹುದು | 


[ಗಟ್ಟಿಯಾಗಿ] ಅಲ್ಲವೋ |! ಎಲೋ ಹೈಲು ರಾಕ್ಚಸ ಸಸ, ನಮ್ಮ 
ಹೆಂಡದ ಬುರುಡೆಗಳೆಲ್ಲ ಹೋದುವಲ್ಲೊ (ಆ ಉಸುಬಿನಲಿ! 
ಅದಕ್ಕೇನ ಸು ಹೇಳುವೆಯೋ ಈಗ? 


ಬೀಮಣ. 


ತ್ರಿಶಂಕು 


ಬೀಮಣ 


ಶನಿಶಕ್ತಿ 


ಬೀಮಣ 


ತ್ರಿಶಂಕು 


ಶನಿಶಕ್ತಿ 


ತ್ರಿ ಶಂಕು 


ಬೀಮ. 


ಲೆ 


ನೀನೆಂಥ ರಾಕ್ಚಸವೋ! ನಿನ್ನಿಂದ ಮಾನಹಾನಿ, ಧನಹಾನಿ, 
ಹೆಂಡದ ಹಾನಿ, ಕಡೆಗೆ ಪ್ರಾಣಹಾನಿ--ಅಂತೂ ಕಡೆಗೂ 
ನಿನ್ನಿಂದ ನಮಗೆ ಸುಖವಿಲ್ಲವೆಂದೇ ಕಾಣುತ್ತದೆ. 
ಮೈತುಂಬಾ ಕೆಸರಾದರೂ "ಏನೋ ಹೋಗಲಿ!' ಎನ್ನ 
ಬಹುದು. ಹೆಂಡದ ಬುರುಡೆಗಳು ಹೋಗಿದ್ದು? 
ಆದದ್ದಾಗಲಿ, ಹೋಗಿ ಆ ಹೆಂಡದ ಬುರುಡೆಗಳನ್ನು ಸಂರಕ್ಷ 
ಸಿಯೇ ಬಿಡುತ್ತೇನೆ! ಕೆಸರಿನಲಿ ಕಿವಿಯಲ್ಲದಿದ್ದರೆ 
ತಲೆಯು ಬೇಕಾದರೂ ಮುಚ್ಚಿಹೋಗಲಿ! ನೋಡಿಯೇ 
ಬಿಡುತ್ತೇನೆ! [ಹೋಗಲುದ್ಯುಕ್ತ ನಾಗುವನು.] 
ದೇವತೆಯೆ, ದಯಮಾಡಿ ಸುಮ್ಮನಿರು! ನೋಡಲ್ಲಿ, 
ಅದೆ ಗುಹೆಯ ಬಾಯಿ. ಸದ್ದುಮಾಡದೆ ಒಳಗೆ 
ಹೋಗೋಣ! ನಾನು ಹೇಳಿದಂತೆ ಮಾಡಿಬಿಡು. 
ಆಮೇಲೆ, ನಿನ್ನದೀದ್ವೀಪ ಚಕ್ರಾಧಿಪತ್ಯಂ I] 
ಶನಿಶಕ್ಷಿಯು ನಿನಗೆ ಕಿಂಕರನಾಗಿ ನಿಲ್ಲುವನು. 
(ತತ್ತರಿಸುತ್ತ) ಎಲ್ಲಿ, ಸ್ವಲ್ಪ ಸೈಹಿಡಿದುಕೊ. ಮ್ಫೈೆ ನಡುಗು 
ತ್ರಿದೆ, ಸಿಟ್ಟಿನಿಂದ! ತಲೆ ತಿರುಗುತ್ತಿದೆ, ಕೋಪದಿಂದ! 
(ದುಕೂಲಗಳನ್ನು ಕಂಡು) ಬೀಮಣ ಚಕ್ರ್‌ವರ್ಲಿ! ಬೀಮಣ 
ಸಾರ್ವಭೌಮ! ಬೀಮಣ ಮಹಾಪ)ಭೋ! ಇಲ್ಲಿ ನೋಡು! 
ಇಲ್ಲಿ ನೋಡು! ನಿನಗೆ ಬೇಕಾದ ರಾಜ ದುಶೂಲಗಳು |! 
ಥೂ ಮೂರ! ಕೂಗಬೇಡ! ಆ ಚಿಂದಿಗಳು ನಮಗೇಕೆ! 
ಅಲ್ಲಿರಲಿ ಬಿಡು! 
[ಸೀಳ್ದನಿಯಿಂದ] ಎಲೆ ಎಲೆ ರಾಕ್ಚಸಾ! ಮೋಸಮಾಡು 
ವೆಯೋ? ನಮಗಿಲ್ಲವೇ ಹರಕು ಬಟ್ಟೆಗಳ ಪರಿಚಯ! 
ಇಲ್ಲಿ ನೋಡು! ಇಲ್ಲಿ ನೋಡು ಬೀಮಣ ಚಕುವರ್ತಿ! 
[ಸಿಲುವಂಗಿಯ್ದನ್ನು ಹೆೊದೆದುಕೊಳ್ಳುವನು.] 
ತ್ರಿಶಂಕು, ಒಳ್ಳೆಯ ಮಾತಿನಲ್ಲಿ ಅದನ್ನು ಅಲ್ಲಿಯೆ ಇಡು. 
ನನಗೆ ಸೇರಬೇಕಾದ್ದು ಅದು. 


ತ್ರಿ ಶಂಕು 


ಶನಿಶಕ್ತಿ 


ಬೀಮಣ-- 


ತ್ರಿಶಂಕು 


ಬೀಮಣ 


ಸಿ, ಶಂಕು 


ಶನಿಶಕ್ತಿ 


ಬೀಮಣ-. 


೮೧ 


ಆಗಲಿ ತಾವೇ ಧರಿಸಿಕೊಳ್ಳಿ ! [ಅಲ್ಲಿ ಹಾಕುವನು. ಬೀಮಣನಾ 
ಎತ್ತಿ ಕೊಳ್ಳುವನು. ತೊಡಲು ಎಳಸುವನು.] 


ನಿನ್ನ ಮನೆ ಹಾಳಾಗ! ಆ ಚಿಂದಿಗಳಿಗೇಕಿಷ್ಟು ಪರಿದಾಟ | 
—ಹೋಗಿ, ಮೊದಲು ಕೊಲೆಮಾಡೋಣ! ಅವನೆಲ್ಲಿ 
ಯಾದರೂ ಎದ್ದನೆಂದರೆ, ನೋಡು, ತಲೆಯಿಂದ ಕಾಲ 
ವರೆಗೂ ನಮ್ಮ ಚಮಡ ಸುಲಿಯು ವನು! 

ಸುಮ್ಮನಿರೋ ರಾಕ್ಚಸಾ! ಸುಮ್ಮನಿರೋ ಸಾಕು |. 
ನಿನ್ನಾಣೆ ತ್ರಿಶಂಕು. ಇದು ನನ್ನ ನಿಲುವಂಗಿಯ ಲ್ಲವೇನೊಃ 
ಓಹೋ ಹಾಕಿಕೊಂಡಿದ್ದು ತಲೆಕೆಳಗಾಯಿತು !--ಓಹೋ 
ಹಿಂದು ಮುಂದಾಯಿತು!--ಎಲೇ ನಿಲುವಂಗಿ, ಬಾಳ 
ಬೇಕೆಂದು ಆಸೆಯಿದ್ದರೆ ತಂಟಿಕೊಡಬೇಡ? 


ಮಾಡಿದರೆ, ಹಾಗೆ ಮಾಡಬೇಕು ! ಇರುವೆಗಳು ತಿಂದಂತೆ 
ಸ್ವಲ್ಪ ಸ್ವಲ್ಪವಾಗಿ ಜರಿಯನ್ನೆಲ್ಲ ತಿನ್ನಬೇಕು! 

ಭಲಾ! ನೀನು ಬಲು ಒಳ್ಳೆಯ ವಿದೂಷಕ! ನಾನು ರಾಜ 
ನಾಗಿರುವಾಗ ವಿದೂಷಕನಿಗೆ ಕೊರತೆಯೇನು? ತೆಗೆ 
ದುಕೋ! ನಿನಗೆ ಈ ರುಮಾಲು ಇನಾಮು! "ಇರುವೆ 
ಗಳು ತಿಂದಂತೆ' ಅದೆಂತೆಯ ಉಪಮಾಣ ಅಬ್ಬಬ್ಬ! 
ಇದನ್ನು ಕೇಳಿದರೆ ಕಬ್ಬಿಗರು ಕೂಡ ತಬ್ಬಿಬ್ಬಾಗದೆ ಇರರು! 
ಅದಕ್ಕಾಗಿ ತೆಗೆದುಕೋ ಮತ್ತೊಂದು ಇನಾಮು! 
ರಾಕ್ಷಸಾ, ಸುಮ್ಮನೆ ನಿಂತರಾಗದು! ಕೈಚುರುಕುವತಾಡಿ! 
ಬಟ್ಟೆಗಳನ್ನೆಲ್ಲ ಮೂಟಿಕಟ್ಟು! 

ದಮ್ಮಯ್ಯಾ ಮಾರಾಯ! ನಾವು ಹೀಗೆ ತಡಮಾಡಿದ 
ರಾಗದು.  ಅವನೆಲ್ಲಿಯಾದರೂ ಬದ್ದನೆಂದರೆ ನಾವೆಲ್ಲ 
ಮಂಗಗಳೊಃ, ನರಿಗಳೋ ಆಗಿಹೋಗುವೆವು. 

ಹುಂ, ರಾಕ್ಚಸಾ, ಕೈಹಾಕು! ಮತ್ತೇನು ನೋಡುವುದು! 
ಇವುಗಳನೆಲ್ಲ ನಾನು ಹೆಂಡವನ್ನಿಟ್ಟಿರುವ ಜಾಗಕ್ಕೆ ತೆಗೆದು 


೮೨ 


ಕೊಂಡು ಹೋಗು! ಹೋಗದೇ ಇದ್ದರೇ, ನನ್ನ ರಾಜ್ಯ 

ದಿಂದ ನಿನ್ನನ್ನು ಒದ್ದು ಒಡಿಸಿಬಿಡುತ್ತೇನೆ! ಹುಂ! 

ಎಚ್ಚರಿಕೆ! ಹೊರಡು, ಕತ್ತೆ ಇದನ್ನು ಹೊತ್ತುಕೊ! 
[ಒಂದು ಬಟ್ಟೆ ಹೇರುವನು.] 


ತ್ರಿಶಂಕು... [ಮತ್ತೊಂದನ್ನು ತೆಗೆದು ತೋರಿಸ] ಇದು! ಇದು! 


ಬೀಮಣ-- ಹುಂ, ಇದೂ ಒಂದಿರಲಿ! ನಿಚ್ಚ ಉಡಲಾಗುವುದು. 


[ನಿಕಾರಾಕೃತಿಗಳು ಅಬ್ಬರಿಸುತ್ತಾ ನುಗ್ಗಿ ಬಂದು ಅವರನ್ನು ಅಟ್ಟುವುವು. ಕಿನ್ನರನೂ 
ಭೈರವನೂ ಅವುಗಳನ್ನು "ಛೂ' ಬಿಡುತ್ತ ಹಿಂದೆಯೇ ಓಡುವರು.] 


ಭೈರವ 
ಕಿನ್ನರ 
ಭೈರವ 
ಕಿನ್ನರ 


ಹಿಡಿ! ಹಿಡಿ!! ಮೊದಲು ಹಿಡಿ! ಆ ಡೊಳ್ಳುಹೊಟ್ಟೆಯನ್ನು 
ಹಿಡಿ! ಹಿಡಿ!! ಆ ದಾಂಡಿಗನನ್ನು ! 

ಹಿಡಿಯಿರಿ! ಹಿಡಿಯಿರಿ! ಆ ಗೂನುಬೆನ್ಸ್ಟಿನ ಗೊಗ್ಗನನ್ನು ! 
ಚುಚ್ಚು! ತಿವಿ! ಕಡಿ, ಹಿಡಿ! ಕುಡಿ! [ಓಡುವರು] 


[ಒಳಗೆ ಗದ್ದಲ, ಒರಲುನಿಕೆ.] 


ದೃಶ್ಯ ೯ 


[ಭೈರವನಾಯಕನ ಗುಹೆಯ ಮುಂಭಾಗ. ಮಂತ್ರಕವಚಧಾರಿಯಾದ ಭೈರವ 


ಭೈರವ 


ಭೈರವ 


ನಾಯಕನೂ, ಕಿನ್ನ ರನೂ ಬರುವರು.] 


ಈಗಳೆ ನಚ್ಚಿ ಯು ಮಾಗಿ ಹಣ್ಣಾಗುತಿದೆ: 

ಒಂದಿನಿತು ಕುಂದದಿದೆ ನ ನನ್ನು ಮಂತ್ರ ದ ಬಲಂ, 

ನನ್ನ ಸನ ದೇವತೆಗಳೆಲ್ಲ ತಪ್ಪದೆಯೆ 

ಫೇಳ್ಸಾಣತಿಯ ಪಾಲಿಸುತಳಿಹರು. ಇಂದೆನಗೆ 

ಬಿದಿಯೆ ಸೂತಂ ಪೊಳ್ಳೆನಿತು? 

ನೇಸರಾಗಳೆ ಸ್ನಹೊಂದೇರನಸ್ತಗಿರಿ 

ಮ ಸುತರೊಳಿ ರಾ ಜೀಯ. ತಾವರೆಯು 
ಸ್ನ ಪೂವೆಲೆವನೆ ನೆಯ ಬಾಗಿಲನು ವಸ ಇನ 

ದುಶ್ಬಿಗದಿ. ಕತ್ತಲೆಯ ಮೊತ್ತಗಳ ಕರಿನೆರಳು 

ಮೂಡುದೆಸೆಯಿ೦ ಮೆಲ್ಲಮೆಲ್ಲನೆ ತಿರೆಗಿಳಿದು 

ಬರುತಿಹುದು. ಇನ್ನೆಗೆಂ ನಮ್ಮ ಕಚ್ಚಂ ಕೊನೆಯ 

ಕಾಣಲೆವೇಳ್ಳುಮೆಂದು ಪೊಳ್ಳೆ ಡೆಯೊಳಾಡಿರ್ದೆ. 


ಸ 


ಅಹುದಹುದು, ನ್ನ್ನರಾ, ಉಸುರಿರ್ದೆ. ಆಗ 
ಬಿರುಗಾಳಿಯನ್ನೆ ಬ್ಬಿಸಿದ ಬೆಳಗುವೊಳಿ,ನಲಿ 
ಅಂತುಟಾಲೋ ಚಿಸಿದೆ. ಅದಂತಿರ್ಕೆ, *ಿನ್ನರಾ. 


ಅರಸನೂ, ಅನುಯಾಯಿಗಳೂ ಎಲ್ಲಿರುವರೀಗ? 


ನೀನವರನ್‌ ಅಗಲಿದಾಗ ಎಂತೆನಗೆ ಬೆಸಸಿದೆಯೊ 
ಅಂತೆ ಅವರನಿಬರನು ತರುಬಿ ಕೂಡಿರ್ಪೆನ್‌. 

*ಈ ಗುಹೆಗೆ ಬಳಿಯಿರ ಮಾಮರದ ತೋಪಿನಲಿ 
ಅವರೆಲ್ಲ ಸೈಶಿಯಾಗಿ ಬಿದ್ದಿಹರು. ಅಲ್ಲಿಂದ 
ನಿನ್ನಪ್ಪಣೆಯ ಹೊರತು ಕದಲುವಂತಿಲ್ಲವರು. 
ಅರಸನುಂ, ಮೇಣವನ ತಮ್ಮನುಂ, ಮೇಣ್‌ ನಿನ್ನ 


ಭೈರವ 
ಕಿನ್ನರ 


ಭೈರವ 


ತಿನ್ನ ರೂ 
ಭೈರವ 


೮೪ 


ತಮ್ಮೆನುಂ ಪುರ್ಜೆಳ್ಳು ಕುಳಿತಿಹರು, ಸಜ್ಜನನ್‌ 
ಒಯದೇವನ್‌ ಅವರಿಗಾಗಳುತಿಹನು; ಎನ್ನೊಡೆಯ, 
ಮಾಗಿಯಲಿ ಮರದೆಲೆಗಳಿಂ ಪನಿಗಳುದುರ್ವಂತೆ, 
ಬಿಳಲು ಬಿಳ್ಳವನ ನರೆಗಡ್ಡದಿಂ ಕಂಬನಿಗ- 
ಳೆಡೆಬಿಡದೆ ಸೋರ್ಹಪವು!--ಇಸಿನ್ನ ಮಾಯೆಗೆ ಸಿಲ್ವ 
ಅವರೆಲ್ಲರು೦ ನೋವಿನಲಿ ನರಳುತಿರ್ಪರು. 
ನೀನು ನೋಡಿದೆಯಾದರೆದೆಗರಗಿ ಪೋಗುವಯ್‌ | 
ಎದೆಗರಗುವಂತಿರುರೇಂ? 
ನಾನು ಮಾನವನಲ್ಲ; 
ಆದೊಡಂ ಕರಗಿದುದು ಎನ್ಸೆ ದೆಯು [ 
ಕಿನ್ನರಾ! 
ಕರಗಿದಪುದೆನ್ನೆರ್ದೆಯು೦. ಗಾಳಿಯಾಗಿಹ ನೀನು 
ಮರುಗಿದೊಡೆ ಮನುಬನಾಗಿಹ ನಾನು, ನನ್ನಂತೆ 
ಇರ್ಪ ಮನುಜರಿಗಾಗಿ ಮರುಗದಿರ್ಪೆನೆ? ಹೇಳು! 
ಅವರೆನಗೆ ನಿರ್ನೆರಂ ಪೆರ್ಜೇನೆಯಂ ಗೈದರ್‌, 
ಆದೊಡ೦ ನಾನವರ ದಂಡಿಸೆನ್‌! ಪೀಡಿಸೆನ್‌! 
ಮುಯ್ಗೆ ಮುಯ್ಯಂ ತೀರ್ವಿಕೊಳುದದು ಜಸಮಲ್ಲ! 
ದಂಡನೆಯು ದೊಡ್ಡವರ ಕಾರ್ಯಮಾಗದು; ಸ್ಪಮೆಯೆ 
ಣ್ಯಾತ್ಮರಿಗೆ ಹಿರಿಯ ಪೊಂಡದೊಡಿಗೆ. ಬಳಲಿಹರು ; 
ನಕ್ಷಾ ನಸಂದಷಕು, ಬಗೆಯಲ್ಲ ಬೆಂದಿಹರು. 
ಖೋಗವರ ಸೆರೆ ಬಡಿಸು. ಮಖಸುಗಿರ್ಸ ಮಾಯೆಯನು 
ಬೇಗನೋಸರಿಸು ಇಲ್ಲಿಗವರನು ಕರೆದುತಾ. 
ಅಪ್ಪಣೆ! ಬೇಗನೆಯೆ ಕರೆತರ್ಪೆ. (ಹೋಗುವನು) 
ಮಲೆಗಳಿರ, 
ಮರಗಳಿರ, ತೊರೆಗಳಿರ, ಕೆರೆಗಳಿರ್ಯ ಎಲೆಲೆ ಬನ- 
ದಭಿಮಾನದೇವತೆಗಳಿರ, ಬುವಿಯೊಳ್‌ ಆಗಸದೊಳ್‌ 
ಆವಗ೦ ಮಳೆಬಿಲ್ಲೆರೆಂಕೆಗಳ ಮೇಲಲೆವ 


೮೫ 


ಯಕ್ಷ ಕಿನ್ನೆರ ಕೆಂಪುರುಷರಿರಾ, ನಿಮ್ಮಗಳ 

ಬಲ್ಮೆ ಯಿಂ, ನಿಮ್ಮೆ ಲ್ಲರೊಲ್ಮೆಯಿಂ ನಾನೆನಿತೊ 
ಗೆಯ್ಕೆಗಳನೆಸಗಿದೆನು ; ನೇಸರಿಂದುಗಳೆ 

ಹ ಸವಮ ತಡೆದಿಹೆನು. ಪಗಲೊಳ್‌ ಇರುಳೆಂ ಕವಿಸಿ 
ಕಾಲವನೆ ತಲೆಕೆಳಗು ಮಾಡಿದೆನು. ಅಚಲಗಳ 
ಕಂಪಿಸುವ ಬಿರುಗಾಳಿಗಳನೆಬ್ಬಸಿದೆ. ಗುಡುಗು 
ಮಿಂಚುಗಳನ್‌ ಎನ್ನಿ ಚ್ಚೆಯ೦ದದೊಳು ಕುಣಿಸಿದೆನು. 
ನನ್ನ ಮಂತ್ರದ ಬಲಡೊಳ್‌, ಅಳಿದವರು ಸೂಡಿನಿಂ- 
ದೆಚ್ಚಿ ತ್ತು ಬದುಕಿ ಹಿಂದಿರುಗಿದರು. ಆದರೆ 


ee ಸಾಕು! ಇಂದು ನಿಮ್ಮೆಲ್ಲರನು 
ನಮಿಸಿ ಬೀಳ್ಕೊಳ್ಳುವೆನು! ನನ್ನ ಮಂತ್ರವಪನಿಂದು 


ತೊರಿಯುವೆನು ! ಗಲ. ಹರಿದು ಬಿಸುಡುವೆನು. 
ಬನ್ತೆ ಬಯಕೆಯ ಕಚ್ಚಮಿಂದು ಈೊನೆಗಂಡಿಹುದು, 

ಥಿ ಮಂತ್ರದ ಕೋಲನ್‌ ಒದೆದು ಪುಡಿಪುಡಿ ಮಾಡಿ 
We ಮಣ್ಣಾಗಿ ಮಾಡುವೆನು! ಆ ನನ್ನ 
ತಂತ್ರಶಾಸ್ತ್ರ ವನೆಲ್ಲ ಕಡಲನ ಅ ಮುಳುಗಿಸುವೆ; 
ಕಡಲಿನ ಕಾಣದ "ಪಾತಾಳದಲಿ ಮುಳುಗಿಸುವೆ! 

[ಗಾನ ಕೇಳಿಸುವುದು. ಕಿನ್ನರನು ಬರುವನು. ಅವನ ಹಿಂದೆ ಹುಚ್ಚಿ ರಂತೆ 
ರಣನಾಯಕ, ಜಯದೇವ, ರಂಗನಾಯಕ, ರುದ್ರನ ನಾಯಕ, ಎಲ್ಲ ಬರುವರು, 
ಭೈರವನಾಯಕನು ನೆಲದಮೇಲೆ ಎಳೆದ ಗೆರೆಯ ಭಗ ಹೋಗಿ ನಿಲ್ಲುವರು. 

ಮಂತ್ರ ಮುಗ್ದರಾಗಿವರು ಯಂತ್ರಗಳಂತಿಹರು! 

ನಿಮ್ಮ ಮೆದುಳನು ಮಾಯೆ ಮರ್ಜಿನಿಂ ಮುಸುಗಿರ್ಪುದು! 

ತಣ್ಣೆ ಲರ ತೀಟಿದಿಂದೈತ ರ ಶಾಂತಿಯಲಿ 

ನಿವಿಸ್ಮಾ ಮರುಳ್ಲನಮಳಿದು ಪೋಗುಗೆ |... 

ಪುಣ್ಯಾತ್ಮ್ನಒಯದೇವ, ಧನ್ಯಾತ್ಮ ಜಯದೇವ, 

ನಿನ್ನ ಬೇನೆಯ ಬೇಗೆಗೆನ್ನ ಕಣ್ಗಳು ಹನಿಯ 

ಕರೆಯುತಿವೆ-ಮಾಯೆ ಭಜ ಮಬ್ಬು ತೊಲಗುತಿದೆ. 


ಆಓ 


ಮುಡುವೆಟ್ಟಿನ ಮೇಲೆ ಮುನ್ನೇಸರೇರುತಿರೆ, 
ಮಿಸುನಿವೆಳಗನು ಹೆರುವ ಮುಂಬೆಳಕಿಂಗೆ, ಕವಿದ 
ಕಳ್ಮಲೆಯ ಮೊತ್ತ ಕೆಲಸಾರುವಂದದಲಿ 
ಮಾಯೆ ಯೊಯ್ಯನೆ ನಿಮ್ಮ ಬಗೆಯಿಂದ ಜಾರುತಿದೆ! 
ಮೂಡುತಿದೆ. ಹೊಳಹು. ಕದಡು ಬಗೆ ತಿಳಿಯಾಗುತಿದೆ! 
ಬಿಗಿದ ಮಂತ್ರದ ಕಟ್ಟು ಸಡಿಲುತಿದೆ._ಒಯದೇವ, 
ನೀನೆನ್ನ ಪೊರೆದವನು; ನೀನೆನ್ನ ರಕ್ಷಕನು [ 
ನಿನಗಿದೋ ನಮಿಸುವೆನು; ನಡೆಯಲ್ಲಿ, ನುಡಿಯಲ್ಲಿ 
ನಿನಗಿದೊ ವಂದನೆಯನರ್ಪಿಪೆನು.— 

ರಾಜೀಂದ್ರ, 
ನನ್ನನೂ, ನನ್ನ ಮಗಳನೂ ನೀನು ಬಹುವಾಗಿ 
ಪೀಡಿಸಿದೆ. ನಿನ್ನ ಸೋದರ ರಂಗನಾಯಕನು 
ನಿನಗೆ ನೆರವಾದನು.--ಈಗಳಾದರು ನಿನ್ನ 
ಎದೆ ಬೇಯುವುದೆ ರಂಗನಾಯಕನೆ.- -ಸೋದರನೆ, 
ಒಂದೆ ಬಸಿರಿ೦ ಬಂದ ಎನ್ನ ಒಡಹುಟ್ಟಿದನೆ, 
ತಮ್ಮ, ರುದ್ರುನಾಯಕನೆ, ರಾಜ್ಯಾಭಿಲಾಷೆಯಿ.೦ 
ಸೋದರತೆಯನೆ ಮರೆತು, ಧರ್ಮವನೆ ತೊರೆದು, 
ಅನ್ಯಾಯವೆಂಬುದನು ಲೆಕ್ಕಿಸದೆ ನೀನೆನಗೆ 
ಅಪರಾಧವನ್ನೆ ಸಗಿ ಸಂತಸದಿ ಬಾಳುತಿಹೆ! 
ರಂಗನಾಯಕನೊಡನೆ ಒಳಸಂಚು ಮಾಡಿ 
ದೊರೆಯ ಕೊಲೆಗಾರನಾಗುತಲಿದ್ದೆ ; ನಾನದನು 
ತಪ್ಪಿಸಿದೆ. ನಿನ್ನ ಅಪರಾಧಗಳನೆಲ್ಲವನು 
ಮಸನ್ಸಿ ಸಿರ್ಪೆ!- ನಿಮಗೀಗ ಕದಡುಬಗೆ ತಿಳಿಯಾಗಿ 
ಬರುತಿಹುದು. ಮುನ್ನಿನೊಲು ಚಿತ್ತದೊಳು” ಸ್ವಾತಂತ್ರ್ಯ 
ಮೊಳೆಯುುತಿದೆ. ನಾನಾರು ಎಂಬ ನನ್ನಿಯಂು ನಿಮ್ಮ 
ಅರಿವಿಗಿನ್ನುಂ ವಿಂಂಚದಿದೆ. ನನ್ನನೀ ರೂಪಿನಲಿ 
ನೀವರಿಯಲಾರಿರಿ.ಕಿನ್ನರಾ, ಹೋಗು, ನಡೆ, 





೮೭ 


ನನ್ನಾ ಮಕುಟ ಖಡ್ಗಂಗಳಂ ಬೇಗ ತಾ. [ಕಿನ್ನರನ ನಿಷ್ಠ ಮಣ] 
ಕೆಳದಿಯೊಳು ಅಂದು ನಾನಿರ್ದಂತೆ ವೇಷವನು 
ಧರಿಸುವೆನು. ಆಗ ನಿಮಗರಿವಾಗುವುದು.ಕಿನ್ನರಾ, 
ಬೇಗಬಾ; ನಿನ್ನ ಬಿಡುಗಡೆಯು ಬಳಿಸಾರಿಹುದು. 
[ಕಿನ್ನರನು ಉಡುಪನ್ನು ತಂದು ಭೈರವನಾಯಕನಿಗೆ ತೊಡಿಸುತ್ತಾ] 


ಕಿನ್ನರ... (ಹಾಡು) ದುಂಬಿಯು ಬಂಡನು ಹೀರುವ ಎಡೆಯೊಳು 
ನಾ ಮಧುಪಾನವ ಮಾಡುವೆನು; 
ತೇಲುವ ತಾವರೆ ಹೂವಿನ ಹೊಡೆಯೊಳು 
ಪವಡಿಸೆ ಸೆಜ್ಜೆಯ ಹೂಡುವೆನು. 
ನೇಸರು ಮುಳುಗಲು ಮಲಗುವೆನಲ್ಲಿ; 
ಗೂಬೆಯ ಕೂಗಲು ಹುದುಗುವೆನಲ್ಲಿ; 
ಕತ್ತಲೆ ಮುತ್ತಲು ಪವಡಿಪೆನಲ್ಲ; 
ಕೌಮುದಿ ರಂಜಿಸೆ ನಲಿಯುವೆನಲ್ಲಿ! 
ಮಳೆ ಬಿಲ್ಲರಿಗಳ ರೆಕ್ಕೆಯ ಪಡೆದಿಹ 
ಮೇಘವಿಮಾನವನೇರಿ, 
ಗಾಳಿಯ ಬಟ್ಟೆಯೊಳಲೆಯುವೆ, ನಲಿಯುವೆ, 
ಮುಕ್ತಿಯ ಸೊದೆಯನು ಹೀರಿ! 
ಭೈರವ ನೀನೆನ್ನ ನಚ್ಚಿನ ಡಿಂಗರಿಗನ್‌, ಕಿನ್ನರಾ! 
ಮನವು ಬಾರದು ನಿನ್ನನಗಲೆ--ಬಿಡು, ಅಂತಿರ್ಕೆ 
ಹೋಗು, ನಡೆ; ಶನಿಶಕ್ತಿ, ಬೀಮಣ, ತ್ರಿಶಂಕುಗಳ- 
ನೀಯೆಡೆಗೆ ಕರೆದುತಾ! 


ಕಿನ್ನರ ಐಮೆಯಿಕ್ಕುವುದರೊಳೇ 
ಅವರನಿಲ್ಲಿಗೆ ತರುಬಿ ಎಳ್ಳುವೆನು! [ಹೆೊರಡುವನು] 
ಜಯದೇವ... ಮಾಯೆಗಿದು 


ತವರುಮನೆಯಾದಂತೆ ತೋರುತಿದೆ. ಶಿವಶಿವಾ! 
ಪಾರುಮಾಹಿಮ್ಮನೀ ಮಾಯಾ ದ್ವೀಪದಿಂ! 
ಭೈರವ ನಗರದೊಡೆಯನೆ ನೋಡು; ಕೆಳದಿಯ ನಾಯಕನು, 


ಭೈರವ 


ಜಯದೇವ 


ಭೈರವ 


ಆಲೆ 


ಭೈರವನಾಯಕನು ನಿನ್ನೆದುರು ಜೀವದಲಿ 

ನಿಂತು ಮಾತಾಡುತಿಹನು. ರಾಜೇಂದ್ರ, ನಿನಗುಂ 
ಮೇಣ್‌ ನಿ ನಿನ್ನ ೫ ಪರಿವಾರದವರಿಗುಂ ಸ್ಟಾ ಗತವ 
ನಿತ್ತಪೆನ್‌ ! 


ನೀನು ಭೈರವನಾಯಕನೆ ಅಹುದೊ 
ಅಲ್ಲವೊ e ಕ ತ ಮರುಳ್ಲೆಯ್ಯೈ 
ಸು ನಾ ಹಡು! ಬಾಡು ನೆತ್ತರ್ಗಳಿಂ 
ಸಮೆದಿರ್ಪ ದೇಹದೊಲು ತೋರುತಿಹೆ ಸು] 
ದೆಯೆ ನಿನ್ನ ನೋಡಿದಮೇಲೆ, ಕದಡಿರ್ದ 


ಅಲ್ಲ ನ್ದ 
ನನ್ನ ಚ ತಿಳಿಯಾಗುತಿದೆ. ನನ್ನನ್‌ ಅಚ್ಚರಿಯು 


ಆವರಿಸಿ ಬಿಟ್ಟಿ ಹುದು! ಧೈರವನಾಯಕನೆ, 
ನಿನ್ನ ನಾ ವ ನಿನಗೆ ಹಿಂದಕೊಪ್ಪಿಸಿದೆ; 
ನನ್ನ ಮೇಲೆರಕಮಂ೦ಂ ತೋರಿ ಅದನು ಸಿ ಸ್ವೀಕರಿಸು | 
ಮುನ್ನ ನಾಂ ಗೈದ ಅಪರಾಧಮಂ ಮರೆತುಬಿಡು |! 
ಮನ್ಸಿಸಯ್‌ ಕೈಮುಗಿದು ಬೇಡುವೆನು.ಎಇಆದೊಡಂ 
ಭೈೈರವನಾಯಕನು ಬದುಕಿರ್ಬನೆಂತು? 
ಎ೦ತಿಲ್ಲಿಗ್ಗೈತಂದನ" ಅರಿಯಲಾಸಿಪೆನ್‌. 
ಮೊತ್ತಮೊದಲು, ಪುಣ್ಯಾತ್ಮ ಜಯದೇವ, ಅಳವಿಯನೆ 
ಅರಿಯದಿಹ ನಿನ್ನ ಮುದಿತನದ ನನ್ನಿಯನಪ್ಪಿ 
ಪೂಜಿಪೆನ್‌. 

ನೀನು ಭೈರವನಹುದೊಃ ಅಲ್ಲವೋ? 
ದೇವ, ನಾನೆಂತುಟರಿವೆನ್‌. 

ನಿಮಗಿನ್ನುಂ «ಈ ನೆಲದ 

ಅಚ್ಚರಿಯು ತೊಲಗಿಲ್ಲ. ಕಣ್ಣಾ ರೆ ಆಡೂ 
ಸಬು ನಡುಗುತಿದೆ. ಮ್ರ ರಿರ, ನಿಮಗೆಲ್ಲ 
ಸ್ವಾಗತಂ! ಇನ್ನೆವರಮಾಾಕ್ಷಿಸಿದ ಪಟಲ 


ರಂಗ 
ಭೈರವ 


ಭೈರವ 


ರಣ 


ಭೈರವ 


ರಣ 


೮೯ 


ಮರೆತುಬಿಡಿ; ಶಾಂತಿಯನು ಹೊಂದಿ. ನೀವೆನಗೆ 
ಬಿರ್ದಿನವರ್‌. [ರುದ್ರ ರಂಗನಾಯಕರಿಗೆ] 
ನಾಯಕರೆ, ನನಗೆ ಮುನಬಂದಿರ್ದೊಡೆ 
ರಾಜದ್ರೋಹಿಗಳಷ್ಪ ನಿಮ್ಮ್ಮಾರರನು ದೊರೆಯ 
ಸಿಗ್ಗಿನಗ್ಗಿಯು ಬೇಳ್ವವೋಲೆಸಗುತಿರ್ದೆನ್‌. 
ಆದೊಡೀ ಸಮಯದಲಿ ತರವಲ್ಲ ಹಿಸುಣತೆಯು. 
ಶನಿ ನುಡಿಯುತಿಹುದವನ ಬಾಯಲ್ಲಿ. 


೧೨ 


[ರಂಗನಾಯಕಗೆ] ಶನಿಯಲ್ಲ 


(ರುದ್ರಗೆ] ರುದುನಾಯಕನೆ ನೀನೆಸಗಿದಪರಾದೆ- 
ಗಳನೆಲ ಮುನ್ನಿ ಸಿಹೆ, ನನ್ನ ನಾಡನು ನನಗೆ 
ಮರಳಿ ನೀಡಲ್ರೇಳ್ವುಂ. 
ನೀನು, ಕೆಳದಿಯ ಒಡೆಯ 

ಭೈರವನಾಯಕನ್‌ ಅಹುದಾದೊಡದೆ, ಸಂಶಯಂ 
ಕೆಡುವಂತೆ ನಮಗೆಲ್ಲ ನಿನ್ನ ಕತೆಯನು ತಿಳುಹು, 
ಬಿರು ಗಾಳಿಯೊಳು ಸಿಲ್ಕಿ, ಓಡೊಡೆದು, ಹೊಳೆಗಿಳಿದು, 
ಎಂತೊ ದಡವನ್‌ ಸೇರ್ದ ಎಮ್ಮನ್‌ ನೀನೆಂತರಿತೆ? 
ನನ್ನ ಮಗ [-ನನ್ನ ಮಗೆ [--ಅಯ್ಯೊ ಶಿವನಾಯಕಾ |. 
ನನ್ನ ಮೆಗನೆಂತು ಎಲ್ಲಿ ಹೋದನು ಹೇಳು! 
ರಾಜೇಂದ್ರ, ನನ್ನೆದೆಯುಂ ನಿನ್ನೊಡನೆ ಬೇಯುತಿದೆ. 
ಪೋದುದಿನ್‌ ಬಂದಪುದೆ? ಎನಗಿನ್ನು ಬದುಕಿನಲಿ 
ತಾಳ್ಮೆ ಎ೦ಬುವುದಿಲ್ಲ; ಶಾಂತಿ ಎಂಬುವುದಿಲ್ಲ. 
ಶಾಂತಿದೇವಿಯ ನೆರವ ನೀನಿನ್ನು೦ ಬಯಸಿಲ್ಲ 
ಎಂದೆನ್ನ ಭಾವನೆಯು ; ಬಯಸಿದರೆ ಬಳಿ ಬಹಳು. 
ಆ ದಿವ್ಯ ದೇವಿಯ ಕೃಪೆಯೆನಗೆ ದೊರೆತಿಹುದು. 
ತೃಪ್ತನಾಗಿರ್ಸನ್‌ ಆಅದರಿಂ! 

ಏನು? ಮಗನಳಿವು 
ತೃಪ್ತಿದಾಯಕವೆ? 


ಭೈರವ 


ಭೈರವ 


೯ಂ 


ನಿನ್ನದಕ್ಕಿರ್ಹಡಿಯು ವಿನ್ನಳೆಲು [ 

ಮೇಣ್‌ ಅಧಿಕತರಮಾದುದೆಂದರು೦ ಖನಬಹುದು: 
ಕಳೆದುಕೆಂಡಿರೆ ನಾನಿಂದು ನಚ್ಚಿನ ಮಗಳಂ! 
ಎನಗಿರ್ದ ಒರ್ವಳೇ ಮುದ್ದು ಮಗಳಂ! 
ಏನು? ನಚ್ಚಿನ ಮಗಳೇ 2 -ಆವರಿರ್ವರು೦ ಬಸ್ಸು 
ನಗರ ಸಂಸ್ಥಾನದೊಳ್‌ ರಾಜರಾಣಿಯರಾಗಿ 
ಶಿವಶಿವಾ, ನನು ಕುವರನ ಗತಿಯು ನನಗೇಕೆ 
ಬಾರದಿದೆ ನಿನ್ನ ಮಗಳೆಂದು ನಿನ್ನನು ಬಟ್ಟು 
ಅಗಲಿದುದು ? 

ಇಂದಿನಾ ಬಿರುಗಾಳಿಯ ಸಿಲ್ಕಿ 
ಮಾಯವಾದಳು, ದೊರೆಯೆ !--ಇ೦ತೇಕೆ ಇವರೆಲ್ಲ 
ಬೆರಗಾಗಿ ನನ್ನನೇ ದುರುದುರನೆ ನೋಡುತಿಹರು? 
ನನ್ನ ನುಡಿಗಳನಿವರು ನ೦ಬಲಾರದೆ, ಬರಿದೆ 
ಸಂದೆಯದೊಳ*, ಅಚ್ಚರಿಯೊಳ್‌, ಓಲಾಡುತಿರ್ಪರು. 
ತಮ್ಮ ಕಣ್ಣಗಳ ತಾವೆ ನಂಬಲಾರರು. ತಮ್ಮ 
ನುಡಿಗಳಲ ತಮಗೆ ನಂಬುಗೆ ಸಡಿಲವಾಗುತಿದೆ.... 
ಗೆಳೆಯರಿರ, ನೀವೆಂತು ಬಗೆದೊಡ೦ ನಾನು ಆ 
ಕೆಳದಿಯೊಡೆಯನೆ ಸಾಒಂ! ನೀವು ಹೊಳೆಯಲಿ ತೇಲಿ 
ಬಿಟ್ಟು, ಬೀಳ್ಕೊಂಡ ಭೈರವನಾಯಕನೆ ನಾನು. 
ಬಿದಿಯ ಮೈವೆಯೊಳಾನು ಈ ದ್ವೀಪಕ್ಟೈತಂದೆ ; 
ಮೇಣ್‌ ಇದರ ದೊರೆತನವ ಕೈ ಕೊಂಡೆ. ಸಾಕಿನ್ನು 
ಮೊತ್ತಮೊದಲೇತೆ ನಿಮಗೆನ್ನ ಚರಿತೆಯನರುಹಿ 
ಸಂತಸವನಾರಿಪುದು ? ಎಲ್ಲರೂ ಇತ್ತ ಬನ್ನಿ: 
ಈ ಗುಹೆಯೆ ನನ್ನ ರಾಜಾಲಯಂ! ಈಯೆಡೆಯೆಕಾಳ್‌ 
ವನ್ನ ನಚ್ಚಿನ ಪ್ರಜೆಗಳಿನಿತೊಳರು. ನೀಮೆನಗೆ 
ಎನ್ನ ನೆಲಮ೦ ಮರಳಿ ದಾನಗೈದಿರ್ಪಿರಿ. 
ಬದಲಾಗಿ ನಿಮಗೊಂದು ಅಚ್ಚರಿಯ ತೋರುವೆನು. 


೯೧ 


ನೀವಿುತ್ತ, ನೆಲಕಿಂತಲುಂ ಬೆಲೆಯೊಳಧಿಕತರ 
ವಸ್ತುಗಳ ತೋರ್ದನೆನು;: ಅತ್ತ ನೋಡಿ! 


[ಗುಹೆಯ ದರವು ತೆರೆಯುವುದು. ಶಿವನಾಯಕನೂ ಗೌರಾಂಬೆಯೂ 


ಗೌರಾಂಬೆ 


ಶಿವ. 


ಗೌರಾಂಚಿ 


ರಂಗ 


ಶಿವ 


ಗೌರಾಂಬಿ 


ಭೈರವ 


ಪಗಡೆಯಾಡುತ್ತಿರುವರು.] 


ಸಟೆಯನಾಡದಿರು, ಎನ್ನೆ ರೆಯ! 


ಮನದನ್ನೆ, 
ನೂರಾರು ನಾಡುಗಳಿಗಾಡೊಡಂ ನಾನೊಂದು 
ಪ್ರಸಿಯನಾದರು ಆಹೆ. 

ನಾಡುಗಳಿಗಾಗಿ 


ನೆನಿತು ಸುಳ್ಳಾಡಿದರು ನಾನು ಮನ್ನಿಸುವೆ! 
ತ್ಮದಲಿ ಕೈತವವ ತೋರ್ದೊಡೆ ಸೈರಸೆನು! 
ದೇನು? ಮಾಯೆಯೊ? ನಿಜವೊಃ ನಿಜವಾದಪಕ್ಸದಲಿ 


ುವರನೊರ್ರನನ್‌ ಇರ್ದೆ ಪೆತ್ತವೋಲಾದಪುದು! 


4. 0. 2೬2 


ಇಂದ್ರಬಾಲವ ವಿಶಾರ್ದ ಗುರುತರ ಪವಾಡಮಿದು | 
ಹೊಳೆಯುಗುರ್ವಾದೊಡಂ ದಯೆಯಿಂದ ತುಂಬಿಹುದು! 
ಬರಿದೆ ನಾನೆದನ್‌ ಬೈದು ಶಪಿಸಿದೆನ್‌ | [ತಂದೆಗೆ ನಮಿಪನ್‌] 
ಎನ್ನೊಲ್ಮೆ ಒದಗಿಸುವ ಹರಕೆಗಳ ಸುರಿಮಳೆಯು 
ನಿನ್ನ ಮೇಲಿಳಿಯಲಿ! ಮೇಲೇಳು, ಮಗನೇ 

ನೆಂತು ಬದುಕಿ ಬಂದಯ್‌ ಹೇಳು! ಸಂತಸದಿ 
ಐನ್ನೆರ್ದೆಯಖ ಬಡಿದ ಮದ್ಮಳೆಯಂತೆ ನಡುಗುತಿದೆ. 
ಆಶ್ಚ ರ್ಯಮಾಶ್ಚರ್ಯಂ।! ಏನಿದೀ ಸೌಂದರ್ಯಂ! 
ಜುನಿತು ಸ್ವರ್ಗೀಯಮಾದುದು ಭೂಮಿಯರ ಚೆಲ್ವು! 
ಸೌಂದರ್ಯಮೂರ್ಲಿಗಳ ಪಡೆದಿರ್ಸ ಈ ಪೊಸತು 
ಜಗಮೆಸಿತೆ ಸುಖಕರಂ! 

ಮಗಳೆ, ನಿನಗೆಲ್ಲ ಪೊಸತು! 


ಶಿವ 


ರಣ 


ಭೈರವ 


ಜಯದೇವ 


೯೨ 


ನೀನೊಡನೆಯಾಡುತಿರ್ದಾ ಸ೦ಂದರಿಯು ಯಾರು? 
ಒರ್ಬಿನದ ತಪದೆಲ್ಲಿ, ಒರ್ಹಗಲ ಜೋಗದ 

ನಿನಗೆ ಪ್ರತ್ಯಕ್ಷ ಳಾದಾ ದೇವತೆಯು ಯಾರು? 
ಎಮ್ಮುನಗಳಸಿ, ಮರಳಿ ಸೇರಿಸಿದ ಆ ಪುಣ್ಳ 
ಮೂರ್ತಿ ಯಾರು ? 


ಕ 


ವಳು ದೇವತೆಯೆಲ್ಲ, 
ತಂದೆಯೇ, BN ಪರಶಿವನ ದಯೆಯಿಂದ 
ಅವಳೀಗಳೆನ್ನ ವಳು. ನೀವೆಲ್ಲ ಪೆರ್ದೊರೆಯ 
ಪಾಲಾದಿರೆಂದಲಿತು ನೆಚ್ಚುಳಿದ ನಾನು 
ನಿಮ್ತಾಬ್ಲೆಯಂ ಪಡೆಯ ಲಾನಾರೆನೆಂದು ಒಗೆದು 
ಈ ಚಿಲ್ತೆ ಯಂ ಕಂಡು ಓವಏದೆನು, ವರಿಸಿದೆನು. 
ಕಾ ಎಂಬ ಪೆಸರೀಕೆಯಿಂ ಮೆರಿಯುತಿದೆ. 
ಹೆಳದಿಗಧಿ ಪತಿಯಾದ ಭೈರವ ನಾಯಕಂ೦ಗೆ 
ತನುಜೆಯಾಗಿಹಳೇೀತೆ. ಮುನ್ಸಾತನಾ ಜಸ೦ 
ಕಿವಿಗಿತ್ತು. ಇಂದು ಕಣ್ಣಮಾಗಿರ್ಪುದು ! 
ಗೌರಾಂಬೆಯಿಂದಾತನ್‌ ಖನಗೆ ಮಾವನು ಇಂದು! 


ಗ 


ಓಂ 


ನನ್ನ ಸೊಸೆಯ ನಾನೆ ಸೆರಗೊಡ್ಡಿ ಬೇಡುವೆನು: 
ಕೌಂಟಿ, ನಿನಗೆ ನಾನಪರಾಧಪಸಗಿದೆನು; ತ 
ಮುನ್ಸಿಸ ಸೌ, ದೇವಿ. ನೀನೆನ್ನ ಸೊಗದ ಸಿರಿ! 


ರಾಜೇಂದ್ರ, ಸಾಕು; ನೀನಿಂತೆಸಗುವುದು ತರವೆ? 
ಹಳೆಯ ನೆನೆಹನು ಮರಳಿ ಕೆಣಕುತಿಹೆಯೆಂತೆ? 
ತೊರೆದ ಭಾರವನೇಕೆ ಮತ್ತೆ ಹೊರಲೆಳಸುತಿಹೆ? 
ಕಂಗಳಿ೦ಂ ಕಂಬನಿಯು ಸುರಿಯುತಿದೆ. ಬಾಯಿಂದ 
ನುಡಿ ಹೊಮ್ಮ್ಮಲರಿಯದಿದೆ..-ಎಲೆಫೆ ಸಗ್ಗಿಗರಿರಾ, 
ಈ ನವತರುಣ ದಂಪತಿಗಳುತ್ತಮಾಂಗದಲಿ 

ನಿಮ್ಮ ಸಿರಿ ಹರಕೆಗಳ ಸುರಿಮಳೆಯ ಸೂಸಿ! 


ರಣ 


ಜಯದೇವ 


ಜಯೆದೇವ 


ಬೀಮಣ.... 


೯4 


ರಾಜರಾಣಿಯರಾಗಿ ಬಾಳಲಿವರುಗಳೆಂದು 
ಹರಸುತ್ತ, ಮುಡಿಯಲ್ಲಿ ವಯಿರಗಳ ಕೆತ್ತನೆಯ 
ಮಕುಟಗಳನಳವಡಿಸಿ! ನಿಮ್ಮ ಕೃಪೆಯಿಂದಾವು 
ಅಗಲಿದೆವು. ಮೇಣ್‌ ನಿಮ್ಮ ಒಲ್ಮೆಯಿಂದಲೆ ಮರಳಿ 
ನಾವಿಂತು ಸೇರಿಹೆವು. 
ತಥಾಸ್ತು! ತಥಾಸ್ತು, !! 
ಕೆಳದಿಯರಸನು ನೆಲವಸುಳಿದುದು, ಸಂತತಿಗೆ 
ನಗರದರಸಿಯೆತನವು ದೊರೆಯಲೋಸುಗವೆಂದೆ 
ತೋರುತಿದೆ !-ಹರುಸದಿಂದೆ್ಲರುಂ ನಲಿಯುವಂ! 
ಹೋದ ಮಗ ಒಂದಿಹನು; ಹೊಸ ಸೊಸೆಯ ತಂದಿಹನು! 
ಬಿರು ಗಾಳಿಯೊಳು ಸಿಲ್ವ ಹೊಳೆಯ ಪಾಲಾದವರು 
ನಾವೆಲ್ಲ ಬದುಕಿಹೆವು. ಭೈರವನಾಯಕಂಗೆ 
ಮರಳಿ ಕೆಳದಿಯ ನೆಲಂ ಕೈಸೇರಿದತ್ತು. 
ಎಲ್ಲಕು೦ ಮಿಗಿಲು ಮರುಳ ಗಿರ್ದ ನಾವೆಲ್ಲ 
ಮರಳಿ ತಿಳಿವನು ಹೊಂದಿ ಮನುಜರಾಗಿಹೆವು. 
ಆದರಿಂದ ಸಂತಸದೊಳನಿಬರು೦ ನಲಿಯಿರೈ! 
ಐಸನ್ನು ಮುದ್ದಿನ ಮಕ್ಕ್‌ಳಿರ ಬನ್ಸಿ ಬಳಿಗೆ ಬನ್ನಿ 
(ಆಶೀರ್ವದಿಸುತ) ನಿಮಗಿಂದು ಮ೦ಗಳಮಂ ಕೋರದವ 
ನೆದೆಯಲ್ಲಿ 

ಕೋಟಿ ನರಕಗಳುದಿಸಿ ಪೀಡಿಸಳಿ | 

ತಥಾಸ್ತು! 
[ಕಿನ್ನರನು ಶನಿಶಕ್ತಿ, ಬೀಮಣ, ತ್ರಿಶಂಕು ಇವರನ್ನು ಅವರ ಕದ್ದೊಯ್ದ 

ಬಟ್ಟೆ ಗಳೊಡನೆ ತರುಬಿಕೊಂಡು ಬರುವನು.] 

ಇನ್ನುಮೇಲೆ ಅವರವರ ಪಾಡು ಅವರವರಿಗೆ ; ನನ್ನಮೇಲೆ 
ಭಾರವಿಲ್ಲ. ಅವರವರ ಹಣೆಯಲ್ಲಿ ಬರೆದಂತಾಗಲಿ! ಗೊತ್ತಾ 
ಯಿತೇ ರಾಕ್ಟ್ರಸಾ? ಹು೦!--(ಶನಿಶಕ್ತಿ ಹೆದರೆ) ಹೆದರಬೇಡ! 
ಹೆದರಬೇಡ! ಧೈರ್ಯವಾಗಿರು | 


ತ್ರಿಶಂಕು 


ಶನಿಶಕ್ತಿ 


ಶನಿಶಕ್ತಿ 
ರಣ 
ರಂಗ 


ರಣ 


ತಿ ಶಂಕು 
ನ) 


೯೪ 


ಇದೇನು? ನನ್ನ ಕಣ್ಗಳು ತಲೆಯಲ್ಲಿವೆಯೊ? ತಲೆಯೇ 
ಕಣ್ಗಳಲ್ಲದೆಯೊ? ನನ್ನೆದುರು ಕಂಗೊಳಿಸುತಿರುವ 
ಇವರಾರು? 


ಶನಿಯಾಣೆ! ಇವರೆಲ್ಲ ದೇವತೆಗಳೆ ಹೌದು! 
ನನ್ನೊ ಜೆಯನೆಂತು ಜೆಲ್ಲಾಗಿ ತೋರುತಿ ಹನಿಂದು ! 
3 ೪ 


ಸನ್ನ ಗತಿ ಏನಾಗುವುದೊ ಅರಿಯೆ. 
ಇವುಗಳಾವ ವಿಚಿತ್ರ ಒಂತುಗಳು? 
ಒಂದೇನೊ 
ನರವಿಶಾಚವೆ ನಿಜ! 
ಚೆನ್ನಾಗಿ ನೋಡಿದರೆ 
ನಿಮಗೆ ಗುರುತಾಗುವುದು. ಈ ಕುರೂಪಿಯು, ದೊರೆಯೆ, 
"ಶನಿ' ಎಂಬ ಕಡುಕೆಟ್ಟಿ ಮಂತುಗಾರ್ಲಿಯ ಕರುವು. 
ಅವರೀರ್ರರೊಡನಿವನು ನನ್ನನಿರಿಯಲು ಸಂಚು 
ಮಾಡಿಹನು. ಅವರಿಬ್ಬರೂ ನಿಮ್ಮ ಕಿಂಕರರೆ, 
ಈ ಕರಿಕನೆನ್ನವನು! 
ಅಂತೂ ಇಂದೆನಗೆ ಸಾವೆ ಗತಿ! 

ಇವನೆಮ್ಮ ಬಾಣಸಿಗ ಬೀಮಣನಲ್ಲವೆ? 
ಕುಡಿದು ಕೆಂಪೇರಿಹನು ; ಹೆಂಡವೆಲ್ಲಿತ್ತಿವರಿಗೆ? 
ಇವನೆಮ್ಮ ತ್ರಿಶಂಕು; ಹೆಣ್ಮುಹಣ್ಣ್ಥಾಗಿಹನು. 
ಮತ್ತೇರಿ ತತ್ತರಿಸುತಿಹನು. ಕಳ್ಳೆಲ್ಲಿ 
ದೊರಕಿತಿವರಿಗೆ ಈ ದ್ವೀಪದಲಿ? ತಿ)ಶಂಕೊ, 
ಕಳ್ಳೆಲ್ಲಿ ದೊರಕತೋ? ಕಣ್ಣೆಲ್ಲ ಕೆಂಪೇರಿ 
ಕುಡಿಕುಡಿದು ಹಣ್ಣಾಗಿ ತತ್ತರಿಸುತಿಹೆಯಲಕ್ಷಿ? 

ನೆಲಕೆ ಕಾಲಿಟ್ಟಾಗಳಿಂದ ನನ್ನ ಬುರುಡೆಯಲ್ಲಿ 
ಟಿಗರುಗಾಳೆಗವಾಗುತಿದೆ. ಬೆಟ್ಟಗಳು ಸುತ್ತುತ್ತಿವೆ. 
ಮರಗಿಡಗಳೆಲ್ಲ ಕೋಲಾಟವಾಡುತಿವೆ. 


ರಂಗ 


ಬೀಮಣ- 


ಭೈರವ 


ಬೀಮಣ- 


ಭೈರವ 


ಶನಿಶಕ್ತಿ 


ಭೈರವ 


ರಣ... 


ಭೈರವ 


೯೫ 


(ಬೀಮಣನನ್ನು ಅಲ್ಲಾಡಿಸಿ) ಇದೇನಿದು ಬೀಮಣಾ? 
ಅಯ್ಯೋ ನನ್ನನ್ನು ಮುಟ್ಟಿದಿರಿ--ನಾನು ಬೀಮಣನಲ್ಲ. 
ನಾನು ಬೇನೆಯ ಮುದ್ದೆ ಕ 

ನೀನು ಈ ದ್ವೀಪದ ಚ ಕ್ರವರ್ತಿಯ ಅವೇನೊ? 

ಹೌದೆಂದೇ ವ ನ ತಲೆ ಲ್ಲಿ ಈ 
ದ್ವೀಪವು ಚಕ್ರದಂತೆ ವರ್ತಿಸುತ್ತಿದೆ. 


೫! 


ಇಂತಹ ವಿಲಕ್ಷಣ ಪ್ರಾಣಿಯನು ನಾನೆಂದೂ 
ನೋ ಡಿಲ್ಲ. 

ಅಹುದಹುದು ; ದೇಹವಿರುವಂತುಟೇ 
ಬಗೆಯಿರ್ಬುದೀತಂಗೆ,--ಹೊಗು, ನಡೆ, ಗುಹೆಯೊಳಗೆ 
ನಿನ್ನ ಗೆಳೆಯರ ಕೂಡಿ.--ಹೆದರದಿರು, ನಾನಿಂದು 
ಸಿಮ್ಮಿಬರಂ ಮನ್ನಿ ಸಿಹ--ಗುಹೆಯನೋರಣಿಸು, 
ಬೇಗ ನಡೆ! 

ಅಪ್ಪಣೆ! ನಿನ್ನಾಣತಿಯನೆಸಗಿ 
ಕೃಪೆಯನಾರ್ಜಿಸಿ ಮುಂದೆ ಮತಿವ ನ೦ತನಾಗುವೆನು. 
ಕತ್ತೆಗಳಿಗೆಲ್ಲ ನಾನೇ ಹಿರಿಯ ಹೆಗ್ಗ ತ್ರೆ: 
ಸಾಗ ಈ ರ ಸಗ್ಗ ದ 
ಹಿರಿಯ ದೇವಶೆಯೆಂದು ಪೂಜಿಸಿದೆನಲ್ಲಾ ! 
ಹೋಗು ಬೇಗ. ಜವದಿಂದ ಪಸದನಂಗೊಳಿಸು. 
ನೀವೂ ನಡೆಯಿರಿ. ಈ ವಸನಗಳನು ಅವುಗಳಿದ್ದೆಡೆಯೊಳೇ 
ಇರಿಸಿ, 
*ಹುಂ, ಬೇಗ! ಹೋಗಿ; ಕದ್ದೆಡೆಯೊಳೇ ಇರಿಸಿ! 

[ಶನಿಶಕ್ತಿ, ತಿ ಶಂಕು, ಬೀಮಣ ಹೋಗುವರು.] 

ಮಿತ್ರರಿರ, ನೀಮೆಲ್ಲರುಂ ಎನ್ನ ಬಡ ಗುಹೆಗೆ 
ಬಿಜಯ ಮಾಡಿ, ಬನ್ನ ಬಡ ಬಿರ್ದನ್‌ ಅಂಗೀಕರಿಸಿ! 


ರಣ 


ಭೈರವ 


೯೬ 


py 


ಇಂದಿನಿರುಳ್‌ ಎಮಗೆಲ್ಲ ಒಸಗೆಯಿರುಳಾಗಿಹುದು. 
ಎನ್ನ ತಸ ಷು1 ಸದ ತತೆಯ ೨ ನಿಮಗರುಹಿ 
ಅ೦ದಿನಿರುಳನು ಬಿನದದೊಳೆ ಕಳೆದು, ನಾಳೆ 
ಮುನ್ನೇಸರ್‌ ಅಂಬರದಿ ಮೂಡಿಒಹ ಮುನ್ನಮೆೇ 
ನಿಮ್ಮ ನೌಕೆಯನೇರಿ ರಾಜಧಾನಿಗೆ ತೆರಳಿ 
ನೂತನ ವಧೂವರರ ಮಡುವೆ 3 ದಿಬ್ಬಣಗಳನು 
ಬಿಯದಿಂದ ಮೆರೆಯುವಂ.--ತರುವಾಯ ಕೆಳದಿಯಲಿ 
ಇನ್ನುಳಿದ ಎನ್ನ ಬಾಳ್ಕೆಯನೆಲ್ಲಮಂ ಶಿವನ 
ಜಾನದೊಳೆ ನೀಗುವೆನು. 

ಎನ್ನೆ ದೆಯು ತುಡಿಯುತಿದೆ 


ನಿನ್ನ ಈತೆಯನು ಕೇಳೆ. 


ಮಿ 


ನಿಮ್ಮ ಪೆ ಮೇಲುಕ್ಕೆ ವದ 
ಬರಿಸವನೆ ಕರೆಯುವೆನು. ಪಯಣ ಬ ಜಪ 
ಅನುಕೂಲ ವಮಾರುತನ ಬೆಂಬಲವನಿತ್ಕಪೆನ್‌. [ನ್ನರಗೆ] 
ಎನ್ನ ನಚ್ಚಿನ ಡಿಂಗರಿಗ, ಮುದ್ದು ಕಿನ ನ್ಪರಾ, 
ಸೂ ಪಯಣದಲಿ ಚಿ ನೀನಿನ್ನು 
ಎನ್ನ ಗೆಳೆಯನು, ಡಿಂಗರಿಗನಲ್ಲ. ಬಾ ಇಲ್ಲಿ [ಮೈದಡವಿ] 
ನೀನಿನ್ನು ಸಂತಸದಿ ನಲಿದಾಡು! ನಿನ್ನ ಮನ 
ಬ೦ದ ವೊಲು ವಿಾಸ್ವಟ್ಟಿ ಯೊಳು ಹಾಡಿ ಆಲೆದಾಡು! 
ನಿನಗೆ ಮಂಗಳಮತ್ಯೆ ಸೊಗಮಕತ್ವಿ! ಶುಭಮಕ್ಕೆ! 


[ತಿನ್ನರನ ಹೊರತು ಎಲ್ಲರೂ ತೆರಳುವರು.) 


ಛಾ 


(ಹಾಡು) 
ದು೦ಬಿಯು ಬಂಡನು ಹೀರುವ ಎದೆಯೊಳು 
ನಾಮಧುಪಾನವ ಮಾಡುವೆನು. 
ತೇಲುವ ತಾವರೆ ಹೂವಿನ ಹೊಸೆಯೊಳು 
ಪವಡಿಸೆ ಸೆಜ್ಜಿಯ ಹೂಡುವೆನು. 
ನೇಸರು ಮುಳುಗಲು ಮಲಗುವೆನಲ್ಲಿ; 


೯೭ 


೧೧ 


ಈ 
೧೧ 
ವೆನಲ್ಲ! 


ಡಿ 
ರಿಯೊ 
ಯ ಪಡೆದಿಪ 
ರಿ 


ಎ 
ಕ 
[a] 


ಗೂಜೆಯು ಕೂಗಲು ಹುದುಗುವೆನಲಿ! 


ಕ್‌ “ದಿನೆ 
ಕೌಮುದಿ ರಂಜಿಸಿ 


© 
2 
¢ 
ಲ 
ಇರಿ 5 
ಜಡ 
12 
೩4 (4 
ರ್ಯಾ 
52. ೦೫೬ 
ನ 
3 
ap 
> 
7 


> ಕಾ 
ಚ ಐ 
ವು ಹ 
ಇರಿ ನಿ 
ಬಜ ಕಾ 
12 12 
0 
ಸ 
ಡಾ 
ಜೆ 
ಲ 
ಚಿ 
ಚಿ" 
> 
NR 
[82 
4 
(ಲ 
[ಈ 


[ಹಾಡುತಾ ಹೋಗುವನು 


pe 





೨ 





